ಭಾರತರತ್ಸ ಡಾ. ಜ.ಆರ್‌. ಅಂಬೇಡ್ದರ್‌ 


ಮಹಿಳಾ ಸಮಾನತೆಯ ರೂವಾಲ 
(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ಸಮಿತಿಯ ಅಧ್ಯಕ್ಷ ರನ್ನಾಗಿ ಮಾಡಲಾಯಿತು. ಡಾ. 
ಬಿ.ಆರ್‌. ಅಂಬೇಡ್ಕರ್‌ ಪ್ರತಿಭಾವಂತ ಕಾನೂನು ತಜ್ಞ 
ಸಮಾಜ ಎಜ್ಜಾನಿ, ಅವರೇ ಕರಡು ಸಂವಿಧಾನ ಸಮಿತಿ 
ಅಧ್ಯಕ್ಷ ರಾಗಬೇಕೆಂದು ಮಹಾತ್ಮ ಗಾಂಧೀಜಿ ಅವರ 
ಒತ್ತಾಯಿಸಿದ್ದನ್ನು ಇಲ್ಲ ಸ್ಮರಿಸಬಹುದು. ಡಾ. ಅಂಬೇಡ್ಕರ್‌ 
ರಚಿಸಿದ ಭಾರತ ಸಂವಿಧಾನದಲ್ಲಿ ಮೊತ್ತಮೊದಲಿಗೆ ಭಾರತದ ಎಲ್ಲಾ ಪ್ರಜೆಗಳಂತೆ 
ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯಗಳನ್ನು ಮಹಿಳೆಯರಿಗೂ ಪ್ರಸ್ತಾವನೆಯಲ್ಲಿಯೇ 
ಅಂಗೀಕರಿಸಲಾಯಿತು. ಮಹಿಳೆಯರಿಗೆ ಯಾವುದೇ ಹೋರಾಟ ಬೇಡಿಕೆಗಳಿಲ್ಲದೆ 
ಮತ ಚಲಾವಣೆಯ ಹಕ್ಕು ದೊರಕಿತ್ತು. ಅದರೊಂದಿಗೆ ಸಂವಿಧಾನದ ವಿಧಿ 
14, 15, 16ರನ್ವಯ ಸಮಾನತೆಯ ಹಕ್ಕು (ಶಿಕ್ಷಣ, ಉದ್ಯೋಗ ಅವಕಾಶ) 


23ನೇ ವಿಧಿ : ಶೋಷಣೆಯ ಎರುದ್ಧ ರಕ್ಷಣೆ. 


39 (ಎ) ಡಿ, ಇ. ಮತ್ತು 42ನೇ ವಿಧಿ : ನಿರ್ದೇಶಕ ತತ್ವಗಳ ಮೂಲಕ 
ಮಹಿಳಾ ಪರ ಸೌಕರ್ಯ, ಸೌಲಭ ಉದ್ಯೋಗ, ಆರೋಗ್ಯ ಅತ್ಯಾದಿ. 


325ನೇ ವಿಧಿ: ಪ್ರಾತಿನಿಧ್ಯ, ಮೀಸಲಾತಿ (ಗ್ರಾಮ, ತಾಲ್ಲೂಕು ಪಂಚಾಯಿತಿ 
ಮತ್ತು ಸ್ಥಳೀಯ ಸಂಸ್ಥೆ) ಅವುಗಳು ಭಾರತದಲ್ಲಿ ಮಹಿಳೆಯರು, ರಾಜಕೀಯ 
ಆರ್ಥಿಕ, ಸಾಮಾಜಿಕ ನ್ಯಾಯ ಪಡೆಯಲು ಸರ್ವಾಂಗೀಣ ವೇದಿಕೆ 
ನಿರ್ಮಿಸಿದೆ. ಆದರೆ, ಪಾರ್ಲಿಮೆಂಟ್‌ನಲ್ಲಿ ಮತ್ತು ವಿಧಾನ ಸಭೆಗಳಲ್ಲಿ 
ಮಹಿಳಾ ಪ್ರಾತಿನಿಧ್ಯವೂ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಗತಿಸಿದರೂ, 
ಇಂದಿಗೂ ಅದು ಮರೀಚಿಕೆಯಾಗಿರುವುದರ ಬಗ್ಗೆ ಮಹಿಳೆಯರು ತೀವ್ರ 
ಗಮನ ಹರಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಮಹಿಳಾ ಸಮುದಾಯವನ್ನು 


ಅಂಬೇಡ್ಕರ್‌ ಅವರನ್ನು ಸಂವಿಧಾನ ಕರಡು ರಚನಾ 


ಜನಾಂಗ, 


ವರ್ಗ, ವರ್ಣ, ಜಾತಿ, 
ಕುಟುಂಬ, ವಿವಾಹ ಮುಂತಾದ 
ವ್ಯವಸ್ಥೆ ಗಳೊಂದಿಗೆ ಲಿಂಗತಾರತಮ್ಯವೂ 
ಸೇರಿ ಮಹಿಳಾ ಶೋಷಣೆ ಮತ್ತು 


ಅಸಮಾನತೆ, ಮಹಿಳೆಯರನ್ನು ಅಧೀನತೆಗೆ 
ತಳ್ಳಿದ ನೂರಾರು ಪ್ರಶ್ನೆಗಳು ಮುನ್ನಲೆಗೆ 
ಬಂದಂತಾಗಿದೆ. ಶತಮಾನಗಳಿಂದ 
ಮಹಿಳಾ ಪ್ರತ್ಯೇಕೀಕರಣದ ವಿರುದ್ಧ 
ಹೋರಾಡಿದ ನೂರಾರು ಪರಿವರ್ತನಾಕಾರರ 
ಪಟ್ಟಿಯಲ್ಲಿ ಬಾಬಾ ಸಾಹೇಬರು 
ಅಗ್ರಗಣ್ಯರಾಗಿರುವರು. ಅಂಬೇಡ್ಕರ್‌ ಅವರು 
ಮಹಿಳಾ ಸಮುದಾಯವನ್ನು ಕುರಿತು 
ಅಮೂಲಾಗ್ರವಾಗಿ ಚಿಂತಿಸಿ, ಮಹಿಳಾ 
ಶೋಷಣಾ ನೆಲೆಗಳು, ಅವು ಬಿತ್ತಿರುವ ಹುಸಿ 
ತಾರ್ಕಿಕತೆಗಳನ್ನು ಭೇದಿಸಿ, ಸೈದ್ಧಾಂತಿಕವಾಗಿ, 
ಮಹಿಳಾ ಜಾಗೃತಿ, ಸುಧಾರಣೆ, ಪರಿವರ್ತನೆ 
ಮತ್ತು ಹಕ್ಕು ಅಧಿಕಾರ, ಅವಕಾಶಗಳನ್ನು 
ಸಂವಿಧಾನಾತ್ಮಕವಾಗಿ ದೊರಕುವಂತೆ 
ಮಾಡಿದ ಕೀರ್ತಿ ಬಾಬಾ ಸಾಹೇಬರಿಗೆ 
ಸಲ್ಲುತ್ತದೆ. 


ಶ್ರಾಹದಃ 34 ಶವದ 
"೪ ನಃ 1% ಮಹೋ ಸವ 


ಈ ಸಂಚಿಕಯಲ್ಲ 
ಇ “ಭಾರತರತ್ನ ಡಾ. ಬಿ.ಆರ್‌. ಅಂಬೇಡ್ಕರ್‌ : ಇಂದಿರಾ ಕೃಷ್ಣಪ್ಪ 2 
ಅ ಸಂಪಾದಕೀಯ 4 
ಅ ನೆಟಾಲನ್ನು ತಲುಪಿದುದು: ಮೋ.ಕ. ಗಾಂಧಿ 5 
ಅ ಕರ್ನಾಟಕದಲ್ಲಿ ಕಾಂಗೆಸ್‌ : ಬೆಳಗಾವಿ, 1924 
ಸಂ: ಸಿದ್ದವನಹಳ್ಳಿ ಕೃಷ್ಣಶರ್ಮ 6 
ಅ ಬಾಬು ಜಗಜೀವನರಾಮ್‌ : ರುದ್ರಪ್ಪ ಹನಗವಾಡಿ 7 


ಅ ಗಾಂಧೀಜಿಯ ಕೊನೆಯ ಉಪವಾಸಗಳು 
ಲೂಯಿ ಫಿಶರ್‌ "ಗಾಂಧಿ' ಪುಸ್ತಕದಿಂದ ಸಂ: ನಳಿನಾ ಡಿ. 8 
ಅ ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಸುಭಾಷ್‌ಚಂದ್ರ ಬೋಸ್‌ 


ಎಚ್‌.ಎಸ್‌.ದೊರೆಸ್ವಾಮಿ 8 
.. € ಲೋಕ ಮಾನ್ಯರು : ಇಂದಿರಾ ಕೃಷ್ಣಪ್ಪ 9 
. ಈ ಅಕ್ಷರದವ್ವ: ಸಾವಿತ್ರಿ ಬಾಪುಲೆ : ಎಸ್‌.ಎಂ. ಶ್ಯಾಮಲ 10 


| ಅ ಗಾಂಧಿ ಹೆಚ್ಚಿ ಜಾಡಿನಲ್ಲಿ ಸಾಗಿದವರು : 
ಉಮಾಬಾಯಿ ಕುಂದಾಪುರ : ಡಾ. ಗಣನಾಥಶೆಟ್ಟಿ ಎಕ್ಕಾರು 11 
ಅ ನಿಜಲಿಂಗಪ್ಪನವರು ಮತ್ತು ಮಹಾತ್ಮ ಗಾಂಧಿ : 


mei Editol ವೇಮಗಲ್‌ ಸೋಮಶೇಖರ್‌ 12 
Nadoja Dr. Wooday ೫. Krishna ' ಈ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು 
ಇಂದಿರಾ ಕೃಷ್ಣಪ್ಪ 13 


ಸಂಪಾದಕರು ತ : ಇಂದಿರಾ ಕೃಷ್ಣ 


ತ | ಅ ಕನ್ನಡ. ಕನಡಿಗ.. ಕರ್ನಾಟಕ. : ಡಾ. ರಾಮಲಿಂಗೇಶರ 14 
a Kr ಬು) ಧಾ ಕ 


| ಈ ಹೆಮ್ಮೆಯ ಕನ್ನಡಿಗ : ಶಿವರಾಮ ಕಾರಂತ : ಮಹೇಶ್‌ 15 
. ಈ ನಾ ಗಾಂಧಿ : ಸರಳಾದೇವಿ 16 


ಸಲಹಾ ಸಂಪಾದಕರು : ಎ. ಎನ್‌. ತಿಪ್ಪನಗೌಡ 


ok : ವಿ.ಎನ್‌. ತಿಪ್ಪನಗೌಡ 
Advisory Ee VN. Tippana Gouda | ಬ The Mahatma by the River - Sarvodaya Mela 
1. Varsha Gowda 17 
ಪ್ರಕಾಶಕರು ; ಕಾರ್ಯದರ್ಶಿ ' ಆ ಗಾಂಧಿ ಮತ್ತು ಆಧ್ಯಾತ್ಮಿಕ ಜಸ 
ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧೀ ಭವನ _./॥" ನಾಡೋಜ ಡಾ. ವೂಡೇ ಪಿ. ಕೃಷ್ಣ 18 
ಕುಮಾರ ಪಾರ್ಕ್‌ ಪೂರ್ವ, ಬೆಂಗಳೂರು-560001 | ಅ ನಾಡು ಕಟ್ಟಿದ ನಾಡಪ್ರಭು. : ಇಂದಿರಾ ಕೃಷ್ಣಪ್ಪ 
ಅ ಮಾದಕ ವಸ್ತುಗಳ ಮಾಯಾಜಾಲ 
Published by: ಡಾ. ಸಿ.ಆರ್‌. ಚಂದ್ರಶೇಖರ್‌ 20 


Karnataka Gandhi Smaraka Nidhi 


ಪ್ರಾಕೃತಿಕ ಆಹಾರದ ಮಹತ್ವ : ಡಾ. ವಸುಂಧರಾ ಭೂಪತಿ 20 
Gandhi Bhavana, Kumarapark East 


ಅ ಚಳಿಗಾಲದಲ್ಲಿ ಕಾಣುವ ದೇಹದ ಬಾಧೆಗಳು ಅದಕ್ಕೆ 


Bengaluru - 560001 .. ನೈಸರ್ಗಿಕ ಪರಿಹಾರಗಳು : ಡಾ. ಸಂದೀಪ್‌ 21 
Phone : +91 80 22261967, 9738605799 | © ಕೋರೆಗಾಂವ - ಅಸೃಶ್ಯರ ವೀರಗಾಥೆ 

gan hibhavanabengaluruSgmail com ಡಾ. ಸರಜೂ ಕಾಟ್ಕರ್‌ 22 
. 9 eo MOVEMENT IN BENGALURU 
Design & Print: (CLT | Suresh Moona 23 
Yadhava College Road, ಚೋಟಾ ಸ Rr 24 
ಸತ್ಯಾ ಭಾ | FEVER ಸರ್ಕ 29 
ph: +91 80 40927049 aie Re ಸ 
E-mail : mail@creativegcel com ' ಈ ಗಾಂಧಿ ಭವನದ ಕಾರ್ಯಕ್ರಮಗಳು-ಛಾಯಾಚಿತ್ರಗಳು ad 
ಅ ಪುಸ್ತಕ ಪರಿಚಯ : ಡಾ. ಎಸ್‌. ರಾಮಲಿಂಗೇಶ್ವರ 32 
ಲೇಖನಗಳಲ್ಲಿ REA ಚಾನು ಬೇಖಾರಬ್ರ ಪತ್ರಿಕಾ ವರದಿಗಳು 33 


ಬಾಪು ಪ್ರಪಂಚದ್ದೆಲ್ಲ.ಚಿತ್ರಗಳು ಸಾಂದರ್ಭಿಕವಾಗಿರುತ್ತವೆ. | 6 ROOTS :Sold Into Slavery - Alex Harley 34 
' ಈ ಭಾರತ ಸಂವಿಧಾನ ದಿನ ಹಾಗೂ ವೈಶಿಷ್ಠತೆಗಳು 


ಡಾ. ರಾಮಲಿಂಗೇಶ್ವರ (ಸಿಸಿರಾ) 35 


ಪಂಪುಟ : 3 - ಪಂಜಿಹೆ : 3 - ಡಿಸೆಂಬರ್‌- ೭೦21 3 


ಸಂಪಾದಪಿೀಯ 


- ಇಂದಿರಾ ಕೃಷ್ಣಪ್ಪ 
ಎಲ್ಲರಿಗೂ ನಮಸ್ಕಾರಗಳು... 


ಜಗತ್ತು 2021ನೇ ವರ್ಷದ ಅಂತಿಮ ಮಾಸದ, ಅಂತಿಮ ದಿನಗಳಲ್ಲಿ ಅತ್ಯಂತ ಕ್ಲಿಷ್ಟಕರ 

ಪರಿಸ್ಥಿತಿಯಲ್ಲಿ ಸಾಗುತ್ತಿದೆ. ಹಾಗೆಯೇ 2022ನೇ ವಷ ೯ವನ್ನು ಹರ್ಷದಿಂದ "ಆಹ್ವಾನಿಸುವ 
ಸ್ಸಿನಲ್ಲೂ ಇಲ್ಲಷೆಂಬುದೂ ಸಹ ಸೂರ್ಯಪ್ರಕಾಶದಷ್ಟು ನಿಚ್ಚಳ. ಕರೋನಾ, ಡೆಲ್ಲಾ, ಓಮಿಕ್ರಾನ್‌ನ ಭೀಕರ 
ir ಜನರು ತತ್ತರಿಸಿದ್ದಾರೆ. ಓಮಿಕ್ರಾನ್‌ ಮಾನವ ಜೀವಕೋಶಗಳ ಮೇಲೆ ತ್ವರಿತವಾಗಿ ಹಬ್ಬುವ ಮತ್ತು 
ವಿನಾಶ ಮಾಡುವ ಶಕ್ತಿಯನ್ನು “ಹೊಂದಿದೆ. ಲಸಿಕೆ. ಮಾಸ್‌ , ಸಾಮಾಜಿಕ ಅಂತರದಂಥಹ ವು ರೋಗನಿರೋಧಕ 
ಪ್ರಕ್ರಿಯೆಯಲ್ಲಿ ತೊಡಗಿ ಇನ್ನು ಮುಕ್ತರಾದೆವು ಎನ್ನು ವಂಥ ಘಟ್ಟದಲ್ಲಿ ಓಮಿಕ್ರಾನ್‌ ಅಪ್ಪಳಿಸಿದೆ. ಇದರ ಕಡೆಗೆ ಈ 
ಮೊದಲಿನ ಕ್ರಮಗಳೊಂದಿಗೆ, "ಹೂ ದಿವೌ ಷಧವನ್ನೂ ಕಂಡುಹಿಡಿಯಬೇಕಿದೆ : ಮತ್ತು ಶೀಘ್ರ ಬಳಕೆಗೆ ಬಿಡಬೇಕಿದೆ. 
ಇಂಥಹ ಕ್ರೂರ ಓಮಿಕ್ರಾನ್‌ ನಡುವೆ ಪ್ರಕೃತಿ, ವಿಶ್ವದ ಮೇಲೆ ಪ್ರಚಂಡ ಕೋಪ ದಿಂದ ಬೃಹತ್‌ ನೀರ್ಗಲ್ಲು 
ಕರಗುವಿಕೆ, ವರ್ಷಧಾರೆ, ಜಲಧಾರೆ, ಭೂಕಂಪ, ಮಾನವ ಕಟ್ಟಿದ 'ಬೃಹತ್‌ ಕೋಟೆಗಳನ್ನು 'ಧ್ವಂಸಮಾಡುತ್ತಿದೆ. 
ಜ್ಞಾಲಾಮುಖಿ ಉಗುಳುವ ಮೂಲಕ ಇಂಡೋನೇಷ್ಯಾದಲ್ಲಿನ ಜಾವಾ ಪ್ರಾಂತ್ಯದ ಸುಮೇರು ಪರ್ವತದಿಂದ ಈ 
ತಿಂಗಳ ಮೊದಲ ಭಾಗದಲ್ಲಿ ಆರಂಭವಾದ ಜ್ಞಾಲಾಮುಖಿ - ಹೊಗೆ ರಹಿತ ಬೂದಿ, ಲಾವಾರಸ 12 ಕಿ.ಮೀ. ನಷ್ಟು 
ಎತ್ತರಕ್ಕೆ ಉಗುಳುತ್ತಿದೆ. 25ಕ್ಕೂ ಮಿಕ್ಕಿ ಜನ ಸಾವಿಗೀಡಾಗಿದ್ದಾರೆ. ಹಲವು ಗ್ರಾಮಗಳು ಬೂದಿಯಿಂದ ಮುಚ್ಚಿಹೋಗಿವೆ. 
ಸಾವಿರಾರು ಮಂದಿ ಭಯಭೀಡಿಯಿಂದ ಪಲಾಯನ ಮಾಡಿದ್ದಾರೆ. ಇದರೊಂದಿಗೆ, ಫಿಲಿಫೆ ಫೈನ್‌, ಇಂಡೋನೇಷಿಯಾ, 
ಮಲೇಷಿಯಾ ರಾಷ್ಟ್ರಗಳು, ಸಮುದದ ಗಾಳಿಯಿಂದ ಸುನಾಮಿಯಿಂದ ಜಲಪ ಪ್ರಳಯಕ್ಕೆ ತುತ್ತಾಗಿವೆ. ಆಯಾಯ 
ಗ ಮತ್ತು ವಿಶ್ವಸಂಸ್ಥೆ ಈ "ದುರಂತಗಳನ್ನು ತಡೆಯಲು ತುರ್ತು ಹಾಗು ಆಧುನಿಕ "ತಂತ್ರಜ್ಞಾನಗಳನ್ನು 

ಳಸಬೇಕಾಗಿದೆ. "ಜನರ ಜೀವ ಮತ್ತು ಜೀವನವನ್ನು ಸಂರಕ್ಷಿ ಸಬೇಕಿದೆ. 

ಲ ಸೆ ಬಹಳಷ್ಟು ರಾಷ್ಟ್ರಗಳಲ್ಲಿನ ಅ ಸರ್ಕಾರಗಳ ಸರ್ವಾಧಿಕಾರಿ ಧೋರಣೆ, ಜನಹಿತಕ್ಕೆ ಮಾರಕ 
ಕಾನೂನುಗಳಿಂದ ವಿಶ್ವದಾದ್ಯಂತ “ವೆಲಸೆ” - ಎಂಬ ಹೊಸ ಬೃಹತ್‌ ಸಮಸ್ಯೆ ತಲೆ ಎತ್ತಿ ನಿಂತಿದೆ. ವಿಶ್ವಸಂಸ್ಥೆಯ 
ವರದಿಯಂತೆ 85% “ನಾಕು ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಮತ್ತು 73% ವಲಸಿಗರು ಸಿರಿಯಾ, 
ವೆನೆರಭೂಲಾ, ಸುಡಾನ್‌, ಮಯನ್ಮಾರ್‌, ಅಫ್‌ಫಾನಿಸ್ಟಾನ್‌ ಮುಂತಾದ ದೇಶಗಳಿಂದ ಆಗಮಿಸುತ್ತಿದ್ದಾರೆ. ಟರ್ಕಿ 
ಕೊಲಂಬಿಯಾ, ಉಗಾಂಡಾ, ಪಾಕಿಸ್ತಾನ, ಜರ್ಮನಿ ದೇಶಗಳು ವಲಸಿಗರನ್ನು ಅವರ ದೇಶಗಳಿಗೆ ಆಹ್ವಾನಿಸಿದ್ದಾರೆ. 

ಇವುಗಳ ನಡುವೆ ನಮ್ಮ ರಾಜ್ಯ ದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜರ ವಿಚಾರ ಬಹುಚರ್ಚೆಗೆ “ಒಳಗಾಗಿವೆ. 
ಭಾರತದ ಸಂವಿಧಾನದ ಜಾನ ರಾದ ಸ್ವಾತಂತ್ರ ಸಮಾನತೆ, ಭಾತೃತ್ವ ಮತ್ತು ಜಾತ್ಕಾ ಿತೀತತೆಯ ಮೂಲ 
ಉದ್ದೇಶಕ್ಕೆ ಮಾರಕವಾಗುವ ನಡೆ ಅದಾಗಿದೆ. ಭಾರತ ಜನಾಂಗದ ಶಾಂತಿಯ ತಟ. ರಜನಿ ಕೊಠಾರಿ 
ಅವರ ಮಾತುಗಳಲ್ಲಿ. “ಭಾರತವು ಮೂಲತಃ ಸಹಿ ಹಿಪ್ಪತೆಯ ತತ್ಹದ ಮೇಲೆ ನಿರ್ಮಾಣವಾದ ನಾಗರಿಕ ದೇಶ”. 
ಸಂವಿಧಾನವು ಧಾರ್ಮಿಕ ಸ ಸಾಮರಸ್ಯ ಮತ್ತು ಪ್ರಾದೇಶಿಕ ಅಸ್ಥಿತೆಗೆ' ಪೂರಕವಾಗಿವೆ. ಮತಾಂತರಕ್ಕೆ ಕಾರಣವಾಗುವ 
ಮೂಲ ಸಮಸ್ಯೆಗಳಾದ ಅಸ್ಪಶ್ಯತೆ, ದೌರ್ಜನ್ಯ, `ಶೋಷಣೆ, ಸಾಮಾಜಿಕ ಅಸಮಾನತೆ, ಧರ್ಮಗಳ ನಡುವೆ ಕಿಚ್ಚು 
ಹಚ್ಚುವ ಪ್ರವೃತ್ತಿ, ರಾಜಕೀಯದಾಟಗಳನ್ನು " ನಿವಾರಿಸುವ ಕ್ರಮವನ್ನು ತೀವ್ರವಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. 
ಅದನ್ನು ಮರೆತು, ಪಜೆಗಳಿಗೆ ಸಂವಿಧಾನಬದ್ಧವಾಗಿ ದೊರಕಿರುವ ಧಾ ಹಕ್ಕನ್ನು ಕಿತ್ತುಕೊಳ್ಳುವ ಕಾನೂನಿನ 
ಅಗತ್ಯವಿಲ್ಲ. 

ಇದಕ್ಕೆ ತಳುಕು ಹಾಕಿಕೊಂಡಿರುವಂತೆ ಶಾಲೆಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡುವ ವಿಚಾರವೂ ಸಾರ್ವಜನಿಕ 
ಚರ್ಚೆಗೆ ಒಳಪ ಪಟ್ಟಿದೆ. ಗುಜರಾತ್‌ ಹೈಕೋರ್ಟ್‌ ನೀಡಿದ ತೀರ್ಮಾನ, “ನಾವೇನು ತಿನ್ನ ಬೇಕು ಎಂಬುದನ್ನು ನೀವು 
ಹೇಗೆ ನಿರ್ಧರಿಸುತ್ತೀರಿ”. ಎಂಬುದೇ ಸ ಸಸ್ಯಹಾರಿ ಮತ್ತು ಮಾಂಸಹಾರಿಗಳ ನಡುವಿನ ಜ್‌ ಪದ್ಧತಿ ವಿಚಾರಕ್ಕೆ 
ಉತ್ತರವಾಗಿದೆ. ಹಾಗಾಗಿ ವ್ಯಕ್ತಿಗಳ ದೈಹಿಕ KT "ಅವರ ಜೀವನಕ್ರಮ, ಅವರ ಆರ್ಥಿಕತೆಯ ಜ್ಜಾನ, ಆಳುವ 
ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಬಂದಲ್ಲಿ, ಸಸ್ಯಾಹಾರದ ಹೆಸರಿನಲ್ಲಿ ನಡೆಯುತ್ತಿರುವ ಧಾರ್ಮಿಕ ಅಸಹಿಷ್ಣುತೆಗೆ 
ಕೊನೆಬೀಳುತ್ತದೆ. ಈ ಸಂದರ್ಭದಲ್ಲಿ ಮಹಾತಜೀ ಅವರ ಧಾರ್ಮಿಕ ಸಹಿಷ್ಣುತಾ ನೀತಿಗಳು, ಕೋಮು ಸ ಸಾಮರಸ್ಯದ 
ನಡೆಗಳು, ಆವರು ಆಶಿಸಿದ ಭಾರತದ ಪರಿಕಲ್ಪನೆಗಳನ್ನು ಮುನ್ನೆ ಲೆಗೆ ತರಬೇಕಿದೆ. ಗಾಂಧೀಜಿ ಅವರ ಕನಸಿನ ಭಾರತ 
ಹೇಗಿರಬೇಕೆಂಬ ಕಲ್ಪನೆ “ಮೇಲು- ಕೀಳುಗಳಿಲ್ಲದ, ತರತಮದಿಲ್ಲದ ಮಹಿಳೆ-ಪುರುಷರೆಂಬ ಬೇಧಭಾವವಿಲ್ಲದ, 
ಅಸ್ಪಶ್ಯತೆ ಇಲ್ಲದ, ಮಾದಕ- ಮದ್ಯ ವ್ಯಸನವಿಲ್ಲದ ಕೋಮು ಸಾಮರಸ್ಯವಿರುವ, ವಿಶ್ವದೊಂದಿಗೆ ಸೌಹರ್ಧತೆ ಇರುವ 
ಭಾ 3 ನಿರ್ಮಾಣವಾಗಬೇಕಿದೆ'* ಎಡ ಆ ಮಾರ್ಗದಲ್ಲೆ ನಾವೆಲ್ಲರೂ ಸಾಗತ್ತಾ, ಅಂಥಹ ಭಾರತ 
ನಿರ್ಮಾಣಕ್ಕೆ ಕೈ ಜೋಡಿಸೋಣ. 


ವಂದನೆಗಳು... 


| ಸಂಪುಟ : 3 - ಹ೦ಜಿಕೆ : 3 - ಡಿಸೆ೦ಬರ್‌- 2೦21 


ನೆಚಾಲನ್ನು ಪಲುಪಿದುದು : ಗಾಂಧೀಜಿ ಅವರ “ನನ್ನ ಸತ್ಯಾನ್ವೇಷಣೆ' ಕೃತಿಯಿಂದ ಆಯ್ದ ಭಾಗ 
(ಗಾ೦ಛೀ೫ ಅವರ ಜವನದ್ಲ ನಡೆದ ಹಲವಾರು ಫಟನೆಗಆಚು ಇಂದಿನ ಹಲವು ಸಂಕಷ್ಟದಲ್ಲ ದಾಲಿತೋರುವ 
ದೀವಿಣೆಗಜಾಗಿವೆ. ಹೀದಾನಿ ದಾಂಧಥೀಜ ಅವರ ಆತ್ಯಹಥೆಯ ಆಯ್ದ ಭಾಗಗಚನ್ಸು ನಿಯತವಾಗಿ ಪ್ರತಖಹುತ್ತಿದ್ದೇವೆ.) 


(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ಇಂಗ್ಲಿಷ್‌ ಹ್ಯಾಟನ್ನು ಕುರಿತು ಷೇಖ್‌ ಅಬ್ದುಲ್ಲಾರವ 
ತಿರಸ್ಕಾರವಾಗಿ ಮಾತನಾಡಿದುದು ಈ ಪರಿಚಾರಕರುಗಳ 
ವರ್ಗವನ್ನು ಮನಸಿನಲ್ಲಿಟ್ಟುಕೊಂಡು ಹೋಟಲುಗಳಲ್ಲಿ 
ಪರಿಚಾರಕರಾಗಿ ಸೇವೆ ಮಾಡುವುದು ಮಾನಕ್ಕೆ ಕಡಿಮೆ 
ಎಂದು ಎಣಿಕೆಯಿದ್ದಿತು. ಇಂದಿಗೂ ಅನೇಕರಲ್ಲಿ ಇದೇ 
ಬಗೆಯ ನಂಬಿಕೆ ಇದೆ. ಒಟ್ಟಿನಲ್ಲಿ ನಾನು ಅಬ್ದುಲ್ಲಾ ಸೇಠರ 
ಸಲಹೆಯನ್ನು ಒಪ್ಪಿದೆನು. ವಿಷಯವನ್ನು ನಾನು ಪತ್ರಿಕೆಗಳಿಗೆಲ್ಲ 
ಬರೆದು, ನ್ಯಾಯಸ್ಥಾನದಲ್ಲ 
ಧರಿಸುವುದೇ ನ್ಯಾಯ ಎಂದು ಪ್ರತಿಪಾದಿಸಿದನು. ಪತ್ರಿಕೆಗಳಲ್ಲಿ 
ಈ ವಿಷಯ ಬಹಳ ಚರ್ಚೆಯಾಯಿತು. ಪತ್ರಿಕೆಗಳು 
ನನ್ನನ್ನು ಬೇಡದ ಅತಿಥಿ ಎಂದು ವರ್ಣಿಸಿದವು. ಹೀಗೆ ಈ 
ಸಂಗತಿಯಿಂದ ನಾನು ಆಫ್ರಿಕಾಕ್ಕೆ ಬಂದ ಕೆಲವೇ ದಿನಗಳಲ್ಲಿ 
ನನಗೆ ಅನಿರೀಕ್ಷಿತವಾದ ಪ್ರಚಾರವುಂಟಾಯಿತು. ಕೆಲವರು 
ನಾನು ಮಾಡಿದುದು 
ಧಾರ್ಟ್ಯವನ್ನು ಬಲವಾಗಿ ಟೀಕಿಸಿದರು. ನನ್ನ ರುಮಾಲು, 
ನಾನು ದಕ್ಷಿಣ ಆಫ್ರಿಕಾದಲ್ಲಿರುವವರೆಗೆ ಸ್ಪಲ್ಪ ಹೆಚ್ಚು ಕಡಿಮೆ 
ನನ್ನ ಜತೆಯಲ್ಲಿಯೇ ಇದ್ದಿತು. ನಾನು ದಕ್ಷಿಣ ಆಫ್ರಿಕಾದಲ್ಲಿ 


ಯಾವಾಗ ಮತ್ತು ಏಕೆ ಯಾವ ತಲೆಯುಡಿಗೆಯನ್ನು 


ಬಿಟ್ಟುಬಿಟ್ಟೆನೆಂಬುದು ಮುಂದೆ ಗೊತ್ತಾಗುವುದು. 
ಪ್ರಿಯಾದಿಯಾಷ್ಟ ಹೋಗುವಾಣ 

ಡರ್ಬಾನಿನಲ್ಲಿ ವಾಸಿಸುತ್ತಿದ್ದ ಭಾರತೀಯ ಕ್ರೈಸ್ತ ಸರೊಂದಿಗೆ, 
ನನಗೆ ಬಹುಬೇಗ. ಸಂಪರ್ಕವುಂಟಾಯಿತು. ನ್ಯಾಯಾಲಯದ 
ದುಭಾಷಿ, ಪಾಲ್‌ ಅವರು ರೋಮನ ಕ್ಯಾಥೊಲಿಕರಾಗಿದ್ದರು. 
ನನಗೆ ಅವರ ಪರಿಚಯವಾಯಿತು. ಹಾಗೆಯೇ ನನಗೆ 


ಆಗ ಪ್ರಾಟಸ್ನಂಟ್‌ ಮಿಷನ್ನಿನಲ್ಲಿ ಉಪಾಧ್ಯಾಯರಾಗಿದ್ದ 


ಸುಬಾನ್‌ ಗಾಡ್‌ಪ್ರೇಯವರ. ಪರಿಚಯವೂ ಆಯಿತು. 
ಅವರು 1924ರಲ್ಲಿ ಭಾರತಕ್ಕೆ ಆಗಮಿಸಿದ ದಕ್ಷಿಣ 
ಆಫ್ರಿಕಾದ ನಿಯೋಗದ ಸದಸ್ಯರಾದ ಮಿ. ಜೇಮ್ಸ್‌ ಗಾಡ್‌ 
ಪ್ರೇಯವರ ತಂದೆಯವರು. ನಾನು ಸ್ವಲ್ಪ ಹೆಚ್ಚು ಕಡಿಮೆ 


ಅದೇ ಕಾಲದಲ್ಲಿಯೇ ದಿವಂಗತ ಪಾಟ್ಕ ರುಸ್ತುಂಜೀ ಮತ್ತು 


ದಿವಂಗತ ಆಡಂಜೀ ಮಿಯಾಖಾನ್‌ ಇವರನ್ನೂ ಸಂಧಿಸಿದೆ. 


ಅಲ್ಲಿಯವರೆಗೆ ವ್ಯಾಪಾರೋದ್ಯಮಕ್ಕಾಗಿ ಮಾತ್ರವೇ ಆಗಾಗ್ಗೆ 


ಸೇರುತ್ತಿದ್ದ ಈ ಎಲ್ಲ ಮಿತ್ರರೂ ಒಬ್ಬರೊಂದಿಗೆ ಒಬ್ಬರು 
ನಿಕಟ ಬಾಂಧವ್ಯವನ್ನು ಹೊಂದಿದರು. ಈ ವಿಷಯ ಮುಂದೆ 
ನೋಡೋಣ. 

ನಾನು ಹೀಗೆ ನನ್ನ 
ವಿಸ್ತಾರಗೊಳಿಸುವುದರಲ್ಲಿ ನಿರತನಾಗಿದ್ದಾಗ ದಾದಾ 
ಅಬ್ದುಲ್ಲಾ ಸೇಶರಿಗೆ ಅವರ ವಕೀಲರಿಂದ ಕಾಗದ ಬಂದಿತು: 
ಮೊಕದ್ದಮೆ ನಡೆಸಲು ಸಿದ್ಧರಾಗಬೇಕಾಗಿದೆ. ನೀವೇ 


ಪ್ರಿಟೋರಿಯಾಕ್ಕೆ ಬನ್ನಿ, ಅಲ್ಲದಿದ್ದರೆ. ನಿಮ್ಮ. 


ನಾನು ರುಮಾಲನ್ನು 


ಸರಿ ಎಂದರು. ಇತರರು ನನ್ನ 


ಪರಿಚಯವನ್ನು 


ಎ ಲಂ... 


ಪ್ರತಿನಿಧಿ 
ಒಬ್ಬರನ್ನು ಕಳುಹಿಸಿ” ಸ್ಯ ನಸ ಅಬ್ದುಲ್ಲಾ ಸೇಠರು ಓದಿ 
ಎಂದು ಕಾಗದವನ್ನು ನನಗೆ ಕೊಟ್ಟರು. “ ಪ್ರಿಟೋರಿಯಾಕ್ಕೆ 
ನೀವು ಹೋಗುತ್ತೀರಾ”, ಎಂದು ಕೇಳಿದರು. ನಾನು ನಿಮ್ಮಿಂದ 
ಮೊಕದ್ದಮೆಯ ವಿವರಗಳನ್ನು ತಿಳಿದುಕೊಂಡು ನಂತರ 
ಹೇಳುತ್ತೇನೆ. ಅಲ್ಲಿ ನಾನು ಹೋಗಿ ಮಾಡಬೇಕಾದುದು 
ಏನು ಎಂಬುದು ನನಗೆ ಸ್ವಲ್ಪವೂ ತಿಳಿಯದು”, ಎಂದು 
ಹೇಳಿದೆ. ಅವರು ಮೊಕದ್ದಮೆಯ ವಿಷಯವನ್ನು ಆಗ 
ತಿಳಿಸುವಂತೆ ಗುಮಾಸ್ತರಿಗೆ ಹೇಳಿದರು. 

ಮೊಕದ್ದಮೆಯ ಅಧ್ಯಯನವನ್ನು ನಾನು ಪ್ರಾರಂಭಿಸಿದೆ. 
ಓದುತ್ತಾ ಓದುತ್ತಾ ಅದನ್ನು" ಪ್ರಾರಂಭದಿಂದಲೇ 
ಮೊದಲು ಮಾಡಬೇಕೆಂದು ನನಗೆ ತೋರಿತು. ನಾನು 
ಜಾನ್‌ಜಿಬಾರ್‌ನಲ್ಲಿದ್ದ ಕೆಲವು ದಿವಸಗಳು ಅಲ್ಲಿಯ 
ನ್ಯಾಯಸ್ಥಾನಕ್ಕೆ ಕಾರ್ಯವನ್ನು ನೋಡಲು ಹೋಗಿದ್ದೆ. 
ಒಬ್ಬ ಪಾರಸೀ ವಕೀಲರು ಸಾಕ್ಷಿಯನ್ನು ವಿಚಾರಣೆ 
ಮಾಡುತ್ತಿದ್ದರು. ಲೆಕ್ಕದ ಪುಸ್ತಕದಲ್ಲಿದ್ದ 'ಜಮಾ ಸೆ ಅಂಕಿ 
ಅಂಶಗಳನ್ನು ಕುರಿತು ಪಶ್ನೆ ಹಾಕುತ್ತಿದ್ದರು. ಅವೊಂದೂ 
ನನಗೆ ಅರ್ಥವಾಗಲಿಲ್ಲ. 'ಅಕ್ಕಗಳನ್ನು “ಜಮಾ ಖರ್ಚು 
ಬರೆಯುವುದನ್ನು ನಾನು ಪಾಠಶಾಲೆಗೆ ಹೋದಾಗಲೂ 
ಕಲಿಯಲಿಲ್ಲ. ಇಂಗ್ಲೆಂಡಿನಲ್ಲಿದ್ದಾಗಲೂ ಕಲಿಯಲಿಲ್ಲ. 
ನಾನು ದಕ್ಷಿಣ ಆಫ್ರಿಕಾಕ್ಕೆ ಬಂದಿದ್ದುದು ಮುಖ್ಯವಾಗಿ ಲೆಕ್ಕ, 
ಅಂಕಿ, ಜಮಾ ಖರ್ಚಿಗೆ ಸಂಬಂಧಪಟ್ಟ ಮೊಕದ್ದಮೆಯಲ್ಲಿ 
ವ್ಯವಹರಿಸುವುದಕ್ಕಾಗಿ ಲೆಕ್ಕ ಮತ್ತು ಜಮಾ ಖರ್ಚು 
ತಿಳಿದವರು ಮಾತ್ರ ಅದನ್ನು ಅರ್ಥಮಾಡಿಕೊಳ್ಳಲು ಮತ್ತು 
ವಿವರಿಸಲು ಶಕ್ತರಾಗಿದ್ದರು. ಗುಮಾಸ್ತರು “ಇದು ಜಮಾ, 
ಇದು ಖರ್ಚು” ಎಂದು ವಿವರಿಸುತ್ತಾ ಹೋದಂತೆಲ್ಲ 
ನನಗೆ ಹೆಚ್ಚು ಹೆಚ್ಚು ದಿಗ್ರಮೆಯುಂಟಾಯಿತು. ಪಿ. ನೋಟ್‌ 
ಎಂದರೆ ಏನೆಂಬುದು ನನಗೆ ಅರ್ಥವೇ ಆಗಲಿಲ್ಲ. 
ಶಬ್ದಕೋಶದಲ್ಲಿ ಸಹ ಆ ಪದ ನನಗೆ ಸಿಕ್ಕಲಿಲ್ಲ. ನಾನು 

ಮಾಸ್ತನಿಗೆ ನನಗೆ ಈ ವಿಷಯ ಒಂದೂ ತಿಳಿಯದು 
ಎಂದು ಹೇಳಿದೆ. ಆತ ಪಿ. ನೋಟ್‌ಅಂದರೆ ಪ್ರಾಮಿಸರಿ 
ನೋಟು ಎಂದು ವಿವರಿಸಿದ. ಲೆಕ್ಕಪತ್ರ ಗಳನ್ನಿಡುವ ಕ್ರಮಕ್ಕೆ 
ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಕೊಂಡು ಓದಿದ. 
ಆದರಿಂದ ನನಗೆ ಸ್ಪಲ್ಪ ಧೈರ್ಯವುಂಟಾಯಿತು. ಮೊಕದ್ದಮೆ 
ನನಗೆ ಅರ್ಥವಾಯಿತು. ಅಬ್ದುಲ್ಲಾ ಸೇಠರಿಗೂ ಜಮಾ 
ಖರ್ಚು ಬರೆಯುವುದು ತಿಳಿದಿರಲಿಲ್ಲ. ಆದರೆ ಅವರ 
ವ್ಯವಹಾರ ಜ್ಞಾನ ಪೂರ್ಣವಾಗಿತ್ತು. ಜಮಾ ಖರ್ಚು 
ಲೆಕ್ಕದಲ್ಲಿ ಉಂಟಾಗಬಹುದಾದ ತೊಡಕುಗಳನ್ನು ಅವರು 
ತತ್‌ಕ್ಷಣ ಬಿಡಿಸಿಬಿಡುತ್ತಿದ್ದರು. 


ಮುಂದುವರಿಯುವುದು... 


ಸಂಪುಟ : 3 - ಪಂಜಿಪೆ : 3 - ಡಿಸೆ೦ಬರ್‌- 2೦21 ಕ| 


ಈರ್ನಾಟಕದಲ್ಲ ಶಾಂಗ್ರೆಸ್‌ : ಬೆಆಗಾಏ, 1924 


ಗಾಂಧಿ ಮತ್ತು ಕರ್ನಾಟಕ ಕೃತಿಯಿಂದ : ಸಂಪಾದನೆ : ಸಿದ್ದವನಹಳ್ಳಿ ಕೃಷ್ಣಶರ್ಮ 


“ದಾ೦ಛೀ೫ ಅವರ ವಿಜಾರಗಟು - ಜಿ೦ತನೆಗಚು - ಈ ಅ೦ಹಣದಲ್ಲ ಗಾಂಧೀಜ ಅವರು ಕೈಗೊಂಡ ನಿಲುವು ನಿರ್ಧಾರಗಆನ್ನು 
ಇಲ್ಲ ಪ್ರಸ್ತುತಪಡಿಸಲಾಗಿದೆ. ಈ ಅಂಕಣವು ನಿಯತವಾಗಿ ಐರಲದೆ. 


(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 


SSS SESE 


ಪಾಟ್ನಾದಲ್ಲಿ ನಡೆದ ಕಾರ್ಯನಿರ್ವಾಹಕ ಮಂಡಲಿಯ 
ಸಭೆಯಲ್ಲಿ ಆದ ತೀರ್ಮಾನವನ್ನು ಪುಷ್ಟೀಕರಿಸುವುದೇ ಮುಖ್ಯ 
ಠರಾವು. ಇದರ ಬಗ್ಗೆ ವಿಷಯ ನಿಯಾಮಕ ಸಮಿತಿಯಲ್ಲಿ 
ಸಾಕಷ್ಟು ಚರ್ಚೆ, ವಾದ ವಿವಾದ ನಡೆದಿದ್ದವು. ಈ ಮುಖ್ಯ 
ಠರಾವನ್ನು ಮೊದಲನೆಯ ದಿವಸವೇ ಮಂಡಿಸಲಾಯತು. ಅದು 
ಅಂಗೀಕೃತ ಆಯಿತು. ಮೊದಲನೆಯ ದಿವಸವೇ ಈ ಠರಾವನ್ನು 
ಅಂಗೀಕರಿಸುವುದರಲ್ಲಿ ಗಾಂಧೀಜಿಯ ಉದ್ದೇಶ, ಕಾಂಗ್ರೆಸಿನ 
ಅಧಿವೇಶನವನ್ನು ಆದಷ್ಟು ಬೇಗ ಮುಗಿಸಬೇಕು ಎಂದು. 
ಹೊತ್ತಿಗೆ ಸರಿಯಾಗಿ ಎಲ್ಲ ಕೆಲಸಗಳನ್ನೂ ಮುಗಿಸುವುದರಲ್ಲೇ 
ಅವರಿಗೆ ಲಕ್ಷ 8 ಹೆಚ್ಚು. ಹೀಗಾಗಿ ಮರುದಿನವೇ ಅಧಿವೇಶನ 
ಮುಗಿಯಬಹುದೆಂದು ನಮಗನಿಸಿತು. ಎರಡೇ ದಿನಗಳಲ್ಲಿ 
ಕೆಲಸ ಮುಗಿದರೆ ಮೂರನೇ ದಿನ ಟಿಕೆಟ್‌ ಮಾರಾಟ 
ಆಗುವುದಿಲ್ಲ. ಅದರಿಂದ ಬರುವ ಉತ್ಪನ್ನದಲ್ಲಿ ಕೊರತೆ 
ಆಗಬಹುದು ಎನಿಸಿತು, ಸ್ವಾಗತ ಸಮಿತಿಯ ಕೆಲವು ಸದಸ್ಯರಿಗೆ. 
ಕೇವಲ ಹಣಕ್ಕಾಗಿ ಅಧಿವೇಶವನ್ನು ಮುಂದುವರಿಸುವುದು 
ಗಾಂಧೀಜಿಗೆ ಸಮ್ಮತ ಇರಲಿಲ್ಲ. ಗಾಂಧೀಜಿ ಇಚ್ಛೆಯಂತೆ 
ಅತ್ಯಂತ ಕ್ರಮಬದ್ಧವಾಗಿ ಕೆಲಸ ನಡೆದು, ಎರಡೇ ದಿನಗಳಲ್ಲಿ 
ಅಧಿವೇಶನ ಮುಕ್ತಾಯ ಆಯಿತು. ಅವರಿಗೆ ವೇಳೆಯ ಬೆಲೆ 
ಚೆನ್ನಾಗಿ ಗೊತ್ತಿತ್ತು” ಹೀಗೆ ದೇಶಪಾಂಡೆ ಗಂಗಾಧರರಾಯರು 
ಬರೆಯುತ್ತಾರೆ. 


ಕಾಂಗ್ರೆಸ್‌ ಅಧಿವೇಶನ ಮುಗಿದ ಮೇಲೆ 
ಗಾಂಧೀಜಿ ಹೆಚ್ಚಾಗಿಯೇ ಒಂದು ದಿನ ವಿಜಯನಗರದಲ್ಲಿ 
(ಬೆಳಗಾಂವಿಯಲ್ಲಿ) ಇದ್ದರು. ಬೇರೆ ಬೇರೆ ಪ್ರಾಂತಗಳ 
ಕಾರ್ಯಕರ್ತರೊಂದಿಗೆ ವಿಚಾರ ವಿನಿಮಯ ನಡೆಸಲು 
ಶಿಬಿರದಲ್ಲಿ ಇದ್ದರು. ಅಧಿವೇಶನಕ್ಕೆ 15 ದಿನ ಮೊದಲು 
ಅಧಿವೇಶನ ಕೆಲಸಕ್ಕಾಗಿಯೇ ಹೊರತು ಆಡಂಬರಕ್ಕೆ ಅಲ್ಲ. 
ಆಡಂಬರಕ್ಕೆ ಅಥವಾ ಶೃಂಗಾರ ಪ್ರದರ್ಶನಕ್ಕೆ ಬೇರೆ ಕಾರ್ಯಕ್ರಮ 
ಇಟ್ಟುಕೊಳ್ಳಬೇಕು. ಅಧಿವೇಶನದ ಕಾಲ ವ್ಯರ್ಥ ಆಗಬಾರದು. 
ನನ್ನ ಮೆರವಣಿಗೆ ಮಾಡಬಾರದು ಎಂದು ನಿಷ್ಠುರವಾಗಿ 
ಗಾಂಧೀಜಿ ಸ್ವಾಗತ ಸಮಿತಿಗೆ ತಿಳಿಸಿದ್ದರು. ಬೆಳಗಾಂವಿಗೆ 
ನಾಲ್ಕೈದು ದಿನ ಮೊದಲೇ ತಾವು ಬರುತ್ತಿರುವುದರಿಂದ 
ಆಗಿನಿಂದಲೇ ಜನರು ಗುಂಪು ಸೇರಿ ಗದ್ದಲ ಆಗುವ ಸಂಭವ 
ಇದೆ, ಹಾಗೆ ಜನರು ನೆರೆಯಬಾರದು ಎಂದು ಸಾರ್ವಜನಿಕವಾಗಿ 
“ಯಂಗ್‌ ಇಂಡಿಯಾ'ದಲ್ಲಿ ಮೊದಲೇ ಸೂಚನೆ ಕೊಟ್ಟಿದ್ದರು. 
ಸ್ಪತಃ ಗಾಂಧೀಜಿಯೇ ಅಧ್ಯಕ್ಷರಾಗಿದ್ದುದರಿಂದ ಕಾಂಗ್ರೆಸಿನಲ್ಲಿ 
ಬಹುಮತ ಅಪರಿವರ್ತನ ವಾದಿಗಳಿಗೇ ಸಿಗುತ್ತಿತ್ತು. ಅದರಲ್ಲಿ 
ಎಳ್ಳಷ್ಟೂ ಸಂಶಯ ಇರಲಿಲ್ಲ. ಆದರೆ ಗಾಂಧೀಜಿ ಸತ್ಯಾಗ್ರಹಿಗಳು. 
ಪರಿವರ್ತನವಾದಿಗಳ ಮುಖಂಡರಾದ ಶ್ರೀ ಚಿತ್ತರಂಜನದಾಸ್‌ 
ಮತ್ತು ಪಂಡಿತ ಮೋತಿಲಾಲ್‌ ನೆಹರು ಇವರ ಸಂಗಡ 
ಒಪ್ಪಂದ ಮಾಡಿಕೊಂಡಿದ್ದರು. ಅದರಿಂದ ಬಹಳ ತೊಡಕಾಗಿದ್ದ 


11021೭2722 i 


Sp ರೌಲ್‌ 


ಚ 


ಈ ಪ್ರಶ್ನೆ ಬಗೆಹರಿದಿತ್ತು. ಈ ಒಪ್ಪಂದ ಅಧ್ಯಕ್ಷರು ಸ್ವಂತ 
ಜವಾಬ್ದಾರಿಯ ಮೇಲೆ ಮಾಡಿಕೊಂಡಿದ್ದು ಅದಕ್ಕೆ ಕಾಂಗ್ರೆಸ್‌ 
ಅಧಿವೇಶನದಲ್ಲಿ ಅ. ಭಾ. ಕಾಂಗ್ರೆಸ್‌ ಸಮಿತಿಯ ಹಾಗೂ 
ಕಾಂಗ್ರೆಸಿನ ಒಪ್ಪಿಗೆ ಬೇಕಾಗಿತ್ತು. ಬೆಳಗಾ೦ವ ಕಾಂಗ್ರೆಸಿನಲ್ಲಿ ಅದು 
ಸಿಕ್ಕಿತು. ಮುಖ್ಯ ತತ್ವವನ್ನು ಬಿಟ್ಟುಕೊಡದಿದ್ದರೂ ವಿವರಗಳಲ್ಲಿ 
ಜಗಳಾಡುವ ಸ್ವಭಾವ ಅವರದಲ್ಲ. ಅದರಿಂದ ಕೆಲಸ ಕೇಡು. 
ಎರುದ್ಧ ಇದ್ದರೂ ಕೂಡ ಅವರೂ ಪ್ರಾಮಾಣಿಕರೇಕೆ 
ಆಗಿರಬಾರದು ಎಂಬ ನಿಲುವು ಅವರದು. ಮಾಡಿಕೊಂಡ 
ಒಪ್ಪಂದವನ್ನು ಸ್ವಯಂ ಅಕ್ಷರಶಃ ಅವರ ಪಾಲಿಸಿದರು. 
ಇತರರೂ ಹಾಗೇ ನಡೆಯಬೇಕೆಂದು ಅವರು ಹೇಳುತ್ತಿದ್ದರು 
ಎಂದು ಸ್ವಾಗತಾಧ್ಯಕ್ಷ ರು ತಿಳಿಸಿದ್ದಾರೆ. 

ಬೆಆಗಾಂವಿ. ಶಾಂಗ್ರೆಸ್ಸಿನಲ್ಲ ಅಧ್ಯಕ್ಷರ ಪ್ರಾರಂಭ 
ಭಾಷಣ : 26-12-1924 


ಮಹಾತ್ಮ ಗಾಂಧೀ ಅಧಿವೇಶನಕ್ಕೆ ಅಧ್ಯಕ್ಷ ರು. ಅಧ್ಯಕ್ಷ ರು 
ವೇದಿಕೆಯಿಂದ ಕೆಳಗೆ ಇಳಿದು ಭಾಷಣ ಮಾಡುವ ಸ್ಥಳಕ್ಕೆ 
ಬಂದರು. ಎತ್ತರವಾದ ಒಂದು ಸ್ಟೂಲಿನ ಮೇಲೆ ಕುಳಿತು, 
ಎದುರಿಗೆ ಗಡಿಯಾರ ಇಟ್ಟುಕೊಂಡರು. ಸ್ವಾಗತಾಧ್ಯಕ್ಷರು 
ಒಂದು ಗಂಧದ ಮರದ ಪೆಟ್ಟಿಗೆಯಲ್ಲಿ “ಕರ್ನಾಟಕ- 
ಒಂದು ಕೈಪಿಡಿ' (Karnakata - A Hand Book) 
ಎಂಬುದನ್ನು ಇಟ್ಟು ಗಾಂಧೀಜಿಗೆ ಅರ್ಪಿಸಿದರು. ಚಪ್ಪಾಳೆಗಳ 
ನಡುವೆ ಅದನ್ನು ಅಧ್ಯಕ್ಷರು ಸ್ವೀಕರಿಸಿದರು. ಆಮೇಲೆ 10 
ನಿಮಿಷ ಹಿಂದಿಯಲ್ಲಿ ಮಾತನಾಡಿದರು. ಗಂಗಾಧರರಾಯ- 
ರೇ, ಸೋದರ ಸೋದರಿಯರೇ, ನನಗೆ ನೀವು ಮಾಡಿರುವ 
ಗೌರವವನ್ನು ಕೆಡಿಸುವಂತೆ ದೊಡ್ಡ ಭಾಷಣ ನಾನು 
ಮಾಡುವುದಿಲ್ಲ. ನಾನು ಹೇಳಬೇಕಾದದ್ದು ತಮಗೆ ಆಗಲೇ 
ಗೊತ್ತಿದೆ. ನನ್ನ ಭಾಷಣ ಹಿಂದಿ, ಕನ್ನಡ ಮರಾಠಿಗಳಿಗೆ 
ಭಾಷಾಂತರ ಆಗಿದೆ. ಇಂಗ್ಲೀಷಿನಲ್ಲಿಯೂ ಇದೆ. ನಿನ್ನೆ ಸಂಜೆಯ 
ಹೊತ್ತಿಗೆ ನಿಮಗೆಲ್ಲರಿಗೂ ಅದರ ಪ್ರತಿಗಳು ಸಿಗಬೇಕು ಎಂದು 
ಗಂಗಾಧರರಾಯರನ್ನು ಪ್ರಾರ್ಥಿಸಿದ್ದೆ. ನಿಮಗೆ ಸಿಕ್ಕಿದೆ. ನೀವು 
ಅದನ್ನು ಚೆನ್ನಾಗಿ ಓದಿಕೊಂಡಿದ್ದೀರಿ ಎಂದು ತಿಳಿದಿದ್ದೇನೆ. 

ನಾನು ಹೇಳಬೇಕಾದದ್ದು ಇಷ್ಟೇ. 1920-21ರಲ್ಲಿ ನಾವು 
ಏನು ಸಾಧಿಸಬೇಕು ಎಂದಿದ್ದೆವೋ ಅದನ್ನು ಸಾಧಿಸಲಾಗಲಿಲ್ಲ. 
ನಮ್ಮೊಳಗೆ ಅನೈಕಮತ್ಯ ವಿರಸ ತಲೆ ಎತ್ತಿಕೊಂಡಿದೆ. 
ಹಿಂದೂಗಳೂ, ಮುಸ್ಲಿಮರೂ ಪರಸ್ಪರ ಶತ್ರುಗಳು ಎಂದು 
ತಿಳಿದುಕೊಂಡು ಶಾರೀರಕ ಹಿ೦ಸೆಯನ್ನು ಮಾಡುತ್ತಿದ್ದಾರೆ. 
ಆದು ಸ್ವರಾಜ್ಯ ಸಾಧನೆಗೆ ದಾರಿಯಲ್ಲ ಎಂದು ಹೇಳುವ 
ಅಗತ್ಯವಿಲ್ಲ. ಹಿಂದೂಗಳು ನಾವು, ಅಸ್ಪಶ್ಯರನ್ನು ಕೀಳಾಗಿ 
ಕಾಣುತ್ತೇವೆ. 


ಮುಂದುವರಿಯುವುದು... 


6 ಹಂಪುಟ : 3 - ಪಂಜಿಹೆ : 3 - ಡಿಸೆಂಐರ್‌- 2021 


ಡಾ. ಬಾಬು ಜಗಜೀವನರಾಮ್‌ 
ಬಾಖೂಜಯಂವರ ಈುಲಡು ಗಣ್ಯದ ಅನಿಸಿಕ 


(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ಸುಭಾಸ್‌ ಚಂದ್ರ ಬೋಸ್‌ - ಬಾಬೂಜಿ ಅವರು ಕಲ್ಕತ್ತದ ಕಾರ್ಮಿಕರು 
ಮತ್ತು ಹರಿಜನರನ್ನು 
ಅನುಕರಣೀಯವಾಗಿದೆ. ಅವರ ಸುಧಾರಣಾ ಆಂದೋಲನವು ಈ ಶ್ರಮಿಕ 


ಜನರಲ್ಲಿ ಹೊಸ ಬೆಳಕನ್ನು ತೋರಿದೆ ಮತ್ತು ಅವರಲ್ಲಿ ನವಚೈತನ್ಯವನ್ನು 


ತಂದಿದೆ. ಬಾಬೂಜಿ ಅವರ ವಿಚಾರ ಧಾರೆಯಿಂದ ಪ್ರಭಾವಿತರಾಗಿರುವ ಹರಿಜನ 


ಯುವಕರು ಮುಂದಿನ ದಿನಗಳಲ್ಲಿ ಸಮಾಜದ ಹಾಗೂ ದೇಶದ ಒಳಿತನ್ನು 


ಸಮರ್ಥವಾಗಿ ಮಾಡಬಲ್ಲರು ಎಂಬುದರಲ್ಲಿ ಸಂದೇಹವಿಲ್ಲ. 


ಲಾರ್ಡ್‌ ವೇವೆಲ್‌ - ಭೋಜನಾ ನಂತರ ಜಗಜೀವನರಾಮರ ಜೊತೆ 
ಮಾತನಾಡಿದೆ. ನಾನು ಅವರನ್ನು ಬಹಳವಾಗಿ ಮೆಚ್ಚುತ್ತೇನೆ. ಈವರೆಗೆ ನಾನು 
ಸಂಧಿಸಿರುವ ಎಲ್ಲ ಪರಿಶಿಷ್ಟ ಜಾತಿಯ ನಾಯಕರಲ್ಲಿ ಅವರು ಅತ್ಯಂತ 
ವಿವೇಕವುಳ್ಳವರೆಂದು ತಿಳಿಯುತ್ತೇನೆ. 


ಈಾ.ಠಾ. ಠಾಲೇಲ್‌ಕರ್‌ - ಈಚಿನ ದಿನಗಳಲ್ಲಿ ಕಾಂಗ್ರೆಸ್‌ ಪಕ್ಷ ಮತ್ತು ಮಂತ್ರಿ 


ಮಂಡಲದಲ್ಲಿ ಹೊಸ ಹೊಸ ಮುಖಗಳನ್ನು ನಾನು ಕಾಣುತ್ತಿದ್ದೇನೆ. ಅದರಲ್ಲಿ 
ಅನೇಕರಿಗೆ ಬ್ರಿಟಿಷರ ಅಧೀನದಲ್ಲಿ ಈ ಹಿಂದೆ "ಇದ್ದ ನವಭಾರತ ಗುಲಾಮಗಿರಿಯ 
ಅರಿವಾಗಲಿ 'ಮತ್ತು ದೇಶದ ಸಾಮಾಜಿಕ ಆರ್ಥಿಕ” ಸ್ಥಿತಿಗತಿಗಳ ಮತ್ತು ಧಾರ್ಮಿಕ 
ಸಂಪ್ರದಾಯಗಳ ಬಗೆಗೆ ತಿಳಿವಳಿಕೆಯಾಗಲಿ ಇರುವುದಿಲ್ಲ. ರಾಷ್ಟ್ರೀಯ ನಾಯಕರಾದ 
ಬಾಬು ಜಗಜೀವನರಾಮರಂಥವರು ರಾಷ್ಟ್ರಕ್ಕೆ ಸ್ಟಾತಂತ್ರ್ಯಗಳಿಸಿಕೊಡಲು ಎಷ್ಟು 
ಹೋರಾಟ ನಡೆಸಿದರು. ಕಷ್ಟ ನಷ್ಟಗಳನ್ನು ಪ್ರಿಯಭವಿಸಿದರು ಎಂಬುದನ್ನಾದರೂ 
ಅವರು ಅರಿತುಕೊಂಡಿರುವರೆಂದು ನಾನು ಹೇಳಲಾರೆ. ಹಿಂದಿನ ಹಾರಿ ಜದ 
ನನ್ನಂಥವರಿಗೆ ಬಾಬು ಜಗಜೀವರಾಯರು ತಾಯಿನಾಡಿಗಾಗಿ ಎಂಥ ತ್ಯಾಗ 
ಮಾಡಿದರೆಂದು ಗೊತ್ತಿದ್ದಿತು. 


ಹಿ. ರಾಜಗೋಪಾಲಾಚಾರಿ - ನಾನು ಜಗಜೀವನರಾಮರ ಅಪಾರವಾದ 
ಮೇಧಾಶಕ್ತಿಯನ್ನು ಅತ್ಯಂತ ಅಸಕ್ತಿಯಿಂದ ಗಮನಿಸಿದ್ದೇನೆ. ಅವರು ಚತುರಮತಿ, 
ನಿರ್ಣಯಾತ್ಮಕ ಶಕ್ತಿ "ಮತ್ತು ಸ್ಪಷ್ಟವಾದ ಅರಿವು ಇವುಗಳನ್ನೆಲ್ಲ ಕಂಡು 
ಆಶ್ಚರ್ಯಚಕಿತನಾಗಿದ್ದೇನೆ. ಹರನ ಗುಣ ಮತ್ತು ನಡೆತೆಗಳನ್ನು ಕ್ಟ ಣಮಾತ್ರದಲ್ಲಿಯೇ 
ಅರಿಯಬಲ್ಲ ಸೂಕ್ಷ್ಮ ಗುಣ ಅವರಿಗಿದ್ದುದರಿಂದಲೇ ಅವರು ಯಶಸ್ವೀ 
ಆಡಳಿತಗಾರರಾಗಲೂ ಸಾಧ್ಯ ವಾಯಿತು. 


ಫಫ್ರುದ್ದೀೀನ್‌ ಆಅ ಅಹಮ್ಮದ್‌ - ನವ ಭಾರತ ನಿರ್ಮಾಣ ಕಾರ್ಯದಲ್ಲಿ 
ಬಾಬು ಜಗಜೀವರಾಮರಷ್ಟು ಅತ್ಯಮೂಲ್ಯ ಕೊಡುಗೆಯನ್ನು ನೀಡಿದವರು ಕೆಲವರು 
ಮಾತ್ರ. ಅವರು ಎಲ್ಲ ನಾಯಕರಿಗೂ ಸ್ಫೂರ್ತಿಯ ಕೇಂದ್ರವಾಗಿದ್ದವರು. ಕಾಂಗ್ರೆಸ್‌ 
ಅಧ್ಯಕ್ಷರಾಗಿ, ಕಾರ್ಮಿಕ, ರೈಲ್ವೆ, ಸಂಪರ್ಕ, ಆಹಾರ ಮತ್ತು ಕೃಷಿ ಹಾಗೂ ರಕ್ಷಣಾ 
ಇಲಾಖೆಗಳ ಸಚಿವರಾಗಿ ಅವರು ಬಹಳ ದಕ್ಷ ರೆಂದು ಹೆಸರುಗಳಿಸಿದ್ದಾರೆ. ಸಾಮಾಜಿಕ 
ನ್ಯಾಯ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯುವಲ್ಲಿ ಅವರ ಕಾರ್ಯವು ಸ್ವತಂತ್ರ 
ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡುತ್ತದೆ ಎಂಬುದರಲ್ಲಿ 
ಯಾವ ಸಂಶಯವೂ ಇಲ್ಲ. 
ಆರ್‌. ವೆಂಡಟರಾಮನ್‌ - "ಸ್ಹಾತಂತ್ಯ ಸಂಗ್ರಾಮದಲ್ಲಿ ಕೆಳಮಟ್ಟದಿಂದ ಉನ್ನತ 
ಸ್ಥಾನದವರೆಗೆ ಹೋರಾಡಿದ ಧೀರೋದಾತ್ರ ನಾಯಕ ಜಗಜೀವನ ರಾಮ್‌ ಅವರು 
ತೆಗೆದುಕೊಳ್ಳುತ್ತಿದ್ದ ಪ್ರಜ್ಞಾಪೂರ್ವಕ ನಿರ್ಣಯಗಳು ಅವರ - ಸಹೋದ್ಯೋಗಿಗಳ 
ಮನ್ನ ಣೆಗೆ "ಪಾತ್ರವಾಗಿದ್ದವು. ಆದರ್ಶವಾದವನ್ನು ವಾಸ್ತವಿಕತೆಯೊಂದಿಗೆ 
ಸಮನ್ವಯಗೊಳಿಸಿ ದೇಶವನ್ನು ಧೈರ್ಯದಿಂದ ಮುನ್ನ ಡೆಸುವ ವಿಶಿಷ್ಟ ಶಕ್ತಿ ಅವರಲ್ಲಿ 
ನೆಲೆಗೊಂಡಿತ್ತು. ದಲಿತೋದ್ದಾರವು ಅವರ ಏಕೈಕ ಗುರಿಯಾಗಿತ್ತು 
ಮುಂದುವರಿಯುವುದು... 


* (05.04.1908 - 


ಸಂಘಟಿಸಿದ ರೀತಿ ಎಲ್ಲರಿಗೂ ಆದರ್ಶಪ್ರಾಯ ಮತ್ತು 


06.07.1986) 


ರುದಪ 


Hw 


ಹನಗವಾಡಿ 


ಜಗದರಾಮ ಯುಗದ ರಾಮ 
- ಪ್ರೊ. ಅರವಿಂದ ಮಾಲಗತ್ತಿ 


ಜಗದ ರಾಮ ನೀನು 
ಯುಗದ ರಾಮ ನೀನು ಯುಗಯುಗಕೂ 
ಚಿತ್ರ ಬರೆದ ಜಗಜೀವನ ರಾಮ ನೀನು 


ದೇಶದಾಸ್ಯದ ನೊಗವ ಮೀಟಿದ ಸೆರೆಮನೆ 
ವಾಸಿ ನೀನು ಜಾತಿಯೊಡಲ ಬಿಸಿಗೆ ಕುದ್ದ 
ಬಿರುಗಾಳಿ ಬೆಂಕಿ ನೀನು 


ಸೃಷ್ಟಿ ವಳೆಗೆ ತಪವಗೈದ ದೃಷ್ಟಿ ಕುಸುಮ 
ನೀನು ಹಸಿದ ಒಡಲ ಜೀವ ಬೆಸೆದ 
ಬಡವರ ಬಂಧು ನೀನು 


ತಮಂಧ ಸಮಾಜಕ್ಕೆ ಅಭಿಮುಖಿಯಾದ 
ಅಜಾತಶತೃ ನೀನು "ಭೀಮ ಬಲಕೆ 
ಹೆಗಲು ನೀಡಿದ ರಾಮ ಬಲವು ನೀನು 


ಹಸಿರು ಕ್ರಾಂತಿಗೆ ಉಸಿರು ನೀಡಿದ ಸಿರಿ 
ಹರಿಕಾರ ನೀನು ಮೆದುವ ಮಾತಿನ 
ಹದುಳ ನೀತಿಯ ಪರಿವರ್ತನೆಯ 
ನದಿಯು ನೀನು 
ನನ್ನ ಸರಣೆಯ ಯುಗದ ಸರಣೆ 
ಕ್ಷ ಬೀಜ ನೀನು ಅಲ್ಲೆ ಅಲ್ಲಿಯೂ 
ಹಾಸಿ ಎಲಿಡೆ ದಿಗ್ರದಿಗಂತದ' ಸೂಚಿ 


ನೀನು. 


ರಾಜ್ಯ ನೌಕರರ ವಿಮೆ ನಿಗಮದ 
Sie ಜಯಪ್ರಕಾಶ್‌ ನಾರಾಯಣ, 
ಸ. ರಾಜಗೋಪಾಲಚಾರಿ ಜೊತೆಯಲ್ಲಿ 
ಬಾಬೂಜಿ 


ರಾಜ ನೌಕರರ ವಿಮೆ ಹಿತ 
ಎ ಜವಹರಲಾಲ್‌ ನೆಹರು 
ಜೊತೆಯಲ್ಲೆ ಬಾಬೂಜಿ, 1948 


ಸಂಪುಟ : 3 - ಪಂಜಿಪೆ: 3 - ಡಿಸೆ೦ಬರ್‌- 2೦21 7 


ಗಾಂಛಧೀಜಯ ಕೂನೆಯ ಉಪವಾಸಗಟು 


“ಮಹಾಡ್ಕ ಗಾಂಧಿ, ಜಗತ್ತಿಗೆ ಅವರ ಸಂದೇಶ' ಕೃತಿಯಿಂದ ಆಯ್ದ ಭಾಗಗಳು 
do ಲೂಯಿ ಫಿಷರ್‌ 


(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ಸುಸು 


ಪ್ರಾಧ್ಧನೆಗ ಮೊದಲೇ ಸಾವು. 

ಗೋಡ್ಸೆ ಇದ್ದಕ್ಕಿದ್ದಂತೆ ಗಾಂಧಿ ಅವರನ್ನು ಕೊಲ್ಲಬೇಕೆಂದು 
ನಿರ್ಧರಿಸಿದೆ” “ನಿಂದು ಹೇಳಿದನು. ಗಾಂಧಿಯ ಉಪವಾಸದ 
ವಿಜಯದಿಂದ ಗೋಡೆ, ಮದನಲಾಲರಿಗೆ ಆಕ್ರೋಶವುಂಟಾ 


ಯಿತು, ಮಹಾತ್ಮನ ” ಅಧಿಕಾರದಿಂದ ಸೋತು ಅದನ್ನು 
ಜಯಿಸುವ ಅಸ್ತ ಕಾಣದಿದ್ದರು. 55 ಕೋಟಿ ರೂಪಾಯಿಗಳನ್ನು 


ಪಾಕಿಸ್ತಾನಕ್ಕೆ ತೊಟ್ಟುದರಿಂದ ತನಗೆ ರೇಗಿ ಹೋಯಿತೆಂದು 
ಮದನಲಾಲ್‌ ಹೇಳಿದನು, ಅನಕ್ಷರಸ್ಥ ಳಾದ ಒಬ ಮುದುಕಿ 
ಮದನಲಾಲನನ್ನು ಪೋಲೀಸಿನವರು ಬರುವವರೆಗೂ 
ಹಿಡಿದಿದ್ದಳು. ಆತ ಸರೆ ಸಿಕ್ಕಿದ ಮೇಲೆ ಗೋಡೆ ಬಿರ್ಲಾ 
ಮಂದಿರದ ಸುತ್ತಲೂ ತಿರುಗಲಾರಂಭಿಸಿದನು. "ಜೇಬಿನಲ್ಲಿ 
ಒಂದು ಪಿಸ್ತೂಲೆದ್ದಿತು. ಕಾಕಿ ಅಂಗಿಯ 1948ರ ಜನವರಿ 
25ರ ಭಾನುವಾರದ ದಿನ ಪ್ರಾರ್ಥನಾ ಸಭೆಗೆ ಎಂದಿಗಿಂತ 
ಹೆಚ್ಚು ಜನ ಬಂದಿದ್ದರು. ಗಾಂಧಿಗೆ ಸಂತೋಷವಾಯಿತು. 
ಛಳಿಗಾಳಿ, ನೆಲ “ತಣ್ಣಗಿದ್ದುದರಿಂದ ಕುಳಿತುಕೊಳ್ಳಲು 
ಚಾಪೆಗಳನ್ನಾಗಲಿ, ದಪ್ಪ “ಖಾದಿ ಬಟ್ಟೆಯನ್ನಾಗಲಿ, 
ತರಬೇಕೆಂದು ಭಕ್ತರಿಗೆ ಹೇಳಿದನು. ಹಿಂದೂ, ಮುಸ್ಲಿಮರ 
ಹದಯದ ಐಕೃತೆ ತನ್ನ ಹೃದಯಕ್ಕಾನಂದ ಕೊಟ್ಟಿತೆಂದು 
ಳಿದನು. ಸಾಧಿಸಿ "ಬರೆವ ಪ್ರತಿಯೊಬ್ಬ ಹಿಂದು ಸಿಕ್‌ 
ಸೋದರ ಭಾವ ತೋರಲು ಒಬ್ಬ ಮುಸ್ಲಿಮನನ್ನಾದರೂ 
ಸಷ ತರುವರೆ ? ಆ ಗುಂಪಿನಲ್ಲಿದ್ದ ಗೋಡೆ ಒಪ್ಪಿರೆಲಾರ, 
ಮುಸಲ್ಮಾನರು ಹಿಂದೂ ಪ್ರಾರ್ಥನೆಗೇಕೆ ಬರಬೇಕು 
ಎಂದು ಅವರ ವಾದ. ಹಿಂದೂ ಮಹಾತ್ಮ ಕೊರಾನನ್ನೇಕೆ 
ಓದಬೇಕು? ಗಾಂಧಿ ಇಲ್ಲದಿದ್ದರೆ ಮುಸ್ಲಿಮರಿಗೆ ರಕ್ಷಣೆ 


RNR SE ERS SSS SE 


ಇರುವುದಿಲ್ಲ. ಹಿಂದುಗಳು ಪಾಕಿಸ್ತಾನವನ್ನು 
ಆಕ್ರಮಿಸಿ ಸಂಯುಕ್ತ ಒಂದೂಸ್ಥಾನ 
ಪಡೆಯಬಹುದು. ನೋಡ್ದೆ ರೇಗುತ್ತಾ 
ಸಮಯ ಕಾಯು ತ್ರಿದ್ದನು. ರಕ್ಷಕರನ್ನು 


ಕರೆದೊಯ್ಯ ಬೇಕೆಂದೂ. ಪ್ರಾರ್ಥನೆಗೆ 5 
ಬರುವವರನ್ನು ಹುಡುಕಿನೋಡಬೇಕೆಂದೂ ಮಂತ್ರಿಗಳು 
ಗಾಂಧಿಗೆ ಜೀಳಿದರು. ಆತನಿಗೆ ಆ ಅಭಿಪ್ರಾಯ 


ಒಪ್ಪಿಗೆಯಾಗಲಿಲ್ಲ. ಪ್ರಧಾನ ಮಂತ್ರಿ ನೆಹರು ಡೆಪ್ಯುಟಿ ಪ್ರಧಾನಿ 
ಸರ್ದಾರ ಪಟೇಲರಿಗೆ ಎಷ್ಟೋ ಭಿನ್ನಾಭಿಪ್ರಾಯಗಳಿದ್ದುವು. 
ಆಗೆ ಭಿನ ಮನೋಭಾವ, ಅವರ 

ಅಸಮಾಧಾನಗಳಿಂದ ಗಾಂಧಿಗೆ ಕ್ಷೇಶವುಂಟಾಗಿತ್ತು. 
ಒ9ದೇ ಮಂತ್ರಿಮಂಡಲದಲ್ಲಿ ಇಬ್ಬರೂ ಇರಲು ಸಾಧ್ಯವೇ 
ಎಂದು ಆಲೋಚಿಸಿದನು. "ಒಬ್ಬರನ್ನು ಆರಿಸಿ, ಮತೊಬರ 
ರಾಜೀನಾಮೆ ಕೊಡಿಸಬೇಕಾಗಬಹುದು ನಿರ್ಧಾರವನ್ನು 
ಅವರು ಆತನಿಗೇ ಒಪ್ಪಿಸಿದರು. ಆತನಿಗೆ ನೆಹ್ರೂವಿನಲ್ಲಿ 
ಪ್ರೀತಿಯಿತ್ತು. ಆತನು ಹಿಂದೂ, ಸಿಕ್‌, ಮುಸ್ಲಿಮರಲ್ಲಿ 
ನಿಷ್ಪಕ್ಷಪಾತ ವಿಶ್ವಾಸ ತೋರುವನೆಂಬ ಧೈರ್ಯವಿತ್ತು. 
ಪಟೇಲರು ರಾಜಕೀಯದಲ್ಲಿ ನಿಷ್ಣಾತ ಸಾ ಆತನು 
ಬಿಟ್ಟು ಹೋದರೆ ಸರ್ಕಾರ ಬಲಹೀನವಾಗು ವುದು, ಕಡೆಗೆ 
ಗಾಂಧಿ ಇಬ್ಬರನ್ನೂ ಬಿಡಬಾರದೆಂದು ನಿರ್ಧರಿಸಿದನು. ಒಬ್ಬರು 
ಇನ್ನೊಬ್ಬರಿಗೆ ಅವಶ್ಯಕವಾಗಿದ್ದರು. ಇಂಗ್ಲಿಷಿನಲ್ಲಿ ಮಹಾತ್ಮ 
ನೆಹೂದಿಗೆ, ಕ ನೀವಿಬ್ಬರೂ ಐಕಮತ್ಯದಿಂದಿರಬೇಕು”; 
ಎಂದು ಬರೆದು ಕಳುಹಿಸಿದನು. 


ಮುಂದುವರಿಯುವುದು... 
ಸಂಗ್ರಹ : ನಳಿನಾ ಡಿ ಪತ್ರಕರ್ತೆ, ಕವಯಿತ್ರಿ 


- ಡಾ. ಎಚ್‌.ಎಸ್‌. ದೊರೆಸ್ವಾಮಿ 


ಹಿರಿಯ ಪತ್ರಕರ್ತ ಬಿ. ಎಂ. ಹನೀಫ್‌ ಅವರು ಸುಭಾಷ್‌ಚಂದ್ರ ಬೋಸ್‌ ಅವರ ಕುರಿತು ಬರೆದಿರುವ 
ಪುಸ್ತಕಕ್ಕೆ ಮುನ್ನುಡಿಯ ರೂಪದಲ್ಲಿ ನಾಲ್ಕು ಮಾತುಗಳನ್ನು ಬರೆಯುವುದಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ. 
ಇತಿಹಾಸವನ್ನು “ಎಕೃತಗೊಳಿಸುವ ಬರವಣಿಗೆಗಳು ಹೆಚ್ಚುತ್ತಿರುವ ಈ ದಿನಗಳಲ್ಲಿ ನಮ್ಮ ಹೆಮ್ಮೆಯ ರಾಷ್ಟ್ರೀಯ 


ನಾಯಕರ ಕುರಿತ ವಸ್ತುನಿಷ್ಠ ಬರವಣಿಗೆಗಳು ಹೆಚ್ಚಬೇಕು. “ತನ್ಮೂ ಲಕ ಇತಿಹಾಸ ಸದ ಸ ಸಮದೃಷ್ಟಿಯ ಅವಲೋಕನ 
ಸಾಧ್ಯವಾಗಬೇಕು. ಈ ನಿಟ್ಟಿನಲ್ಲಿ ಈ ಪುಸ್ತಕ ಮಹತ್ವದ್ದು ಎನ್ನು ವುದು "ನನ್ನ ಭಾವನೆ. ಸುಭಾಷ್‌ಚಂದ್ರ ಬೋಸ್‌ ಅವರದ್ದು ತಾರುಣ್ಯದ 
ಹುರುಪು. ಅವರ ಮತ್ತು ಮಹಾತ್ಮ ಗಾಂಧೀಜಿಯೆವರ ಮಧ್ಯೆ ತಾತ್ವಿಕ "ಭಿನ್ನಾಭಿಪ್ರಾಯಗಳೇನೂ ಇರಲಿಲ್ಲ. ಭಿನ್ನ: ಮತ ಏನಿದ್ದರೂ 
ಸ್ವಾತಂತ್ರ್ಯ ಪ ಪಡೆಯುವ "ಧಾನದ ಬಗ್ಗೆ. ಇವತ್ತು ಕೆಲವರು "ಬೊಟ್ಟು ಮಾಡುವ ಹಾಗೆ ಅವರಿಬ್ಬರೂ 'ಬದ  ವೈರಿಗಳಾಗಿರಲಿಲ್ಲ. 
ಸುಭಾಷರು ಬರ್ಲಿನ್‌ನಿಂದ ಮಾಡಿದ ಬಾನುಲಿ ಭಾಷಣಗಳ ಗಾಂಧೀಜಿ ಅವರನ್ನು ರಾಷ್ಟಪಿತ' ಎಂದೇ “ಸಂಬೋಧಿಸುತ್ತಾರೆ. 
ಸುಭಾಷರು ಕಾಂಗ್ರೆಸ್‌ನ ರಾಜಕೀಯ ಗರಡಿಯಲ್ಲೇ ಪಳಗಿದವರು. ಅವರು ಮಹಾತ್ಸ ಗಾಂಧಿ ಅವರ ಬಳಿಗೆ ಬಂದು, "ದೇಶದ 
ಜನ ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ. ನೀವು ಬ್ರಿಟಿಷ ಷರ ವಿರುದ್ಧ ಕೂಡಲೆ ತೀವ್ರತರ ಹೋರಾಟಕ್ಕೆ ಕರೆ ನೀಡಬೇಕು' ಎಂದು 
ಒತ್ತಾಯಿಸಿದಾಗ ಗಾಂಧೇಜಿಯವರು ಸಾವಧಾನದಿಂದಲೇ ಉತ್ತರಿಸುತ್ತಾರೆ. "ಅದು ಅವಸರ ಮಾಡುವ ವಿಷಯವಲ್ಲ. ನಿನಗೆ 
ತುಂಬ ಅವಸರವಿದೆ. ನೀನು ನಿನ್ನ ಗುರುಗಳಾದ ಚಿತ್ತರಂಜನದಾಸ ರ” ಬಳಿಗೆ ಹೋಗು. ಅವರು ನಿನಗೆ ಈ ವಿಷಯದಲ್ಲಿ 
ಮಾರ್ಗದರ್ಶನ ನೀಡುತ್ತಾರೆ' ತ ಹೇಳಿ ಚಿತ್ತರಂಜನ್‌ದಾಸ ರ ಬಳಿಗೆ ಕಳುಹಿಸುತ್ತಾರೆ. ಕೊಲ್ಕತ್ತಾಗೆ ಹೋದ ಸುಭಾಷರು ಅಲ್ಲಿ 
ಸ್ವಾತಂತ್ರ್ಯ ಹೋರಾಟದ "ಚಳವಳಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಸ್ಥೆ ಸೈಮನ್‌ ಕಮಿಷನ್‌ ಬಂದಾಗ ಅದರ ವಿರುದ್ಧ ನಡೆದ ಉಗ್ರ 
ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ. ಸುಭಾಷ ಷರು ಅತ್ಯಂತ ತುರ್ತಾಗಿ ಉಗ್ರ ಹೋರಾಟ ನಡೆಯಬೇಕೆಂದು ಬೆಯಸುತ್ತಿದ್ದರು. 
ಆದರೆ ಗಾಂಧೀಜಿಯವರು ತಮ್ಮ ಅಹಿಂಸಾ ವಿಧಾನವನ್ನು ಬಿಟ್ಟುಕೊಡಲು ತಯಾರಿರಲಿಲ್ಲ. ಜನರಿಗೆ ಅಹಿಂಸಾ ವಿಧಾನದ ಬಗ್ಗೆ 

ತಿಳುವಳಿಕೆ ನೀಡುತ್ತಲೇ ಹೋರಾಟ ರೂಪಿಸಬೇಕು ಎನ್ನುವುದು. ಅವರ ನಿಲುವಾಗಿತ್ತು. 
ಮುಂದುವರಿಯುವುದು... 


8 | ಸ೦ಮಟ : 3 - ಹ೦ಜಿಕೆ : 3 - ಡಿಸೆಂಬರ್‌- 2021 


ಸವ ಭಾರತ ನಿರ್ಮಾಪತದು : ಲೋಕ ಮಾನ್ಯರು : ಶತದಿನ ಸಂಸ್ಕರಣೆ 


(ಹಿಂದಿನ ಸಂಚಿಕೆಯಿಂದ ಮುಂದುವರಿದಿದೆ) 


- ಇಂದಿರಾ ಕೃಷ್ಣಪ್ಪ 


ನಮ್ಮ ದೇಶದ ಸ್ಹಾತಂತ್ರ್ಯಕ್ಷಾಗಿ ಲಕ್ಷಾಂತರ ಜನರು ಹೋರಾಡಿದ್ದಾರೆ. ತಮ್ಮ ಸ್ವಂತ ಹಿತಾಸಕ್ತಿಗಚನ್ನು ಬದಿಗಿಟ್ಟು ದೇಶವನ್ನು ವಿದೇಶಿಯಲಿಂದ 


ಮುಕ್ತಗೊಳಸಲು ಜಂವನವನ್ಸೇ ಪಣ 


ಅಂದಿನ ಭಾರತೀಯರ ಮೇಲೆ ಬ್ರಿಟಿಷರ 

ಅಗಾಧವಾಗಿತ್ತು. ಬ್ರಿಟಿಷರನ್ನು ಅನುಕರಣೆ ಮಾಡುವುದೇ 
ಆಧುನಿಕತೆಯ ಲಕ್ಷಣವೆಂದೇ "ಭಾವಿಸಿದ್ದರು. ಇದನ್ನೂ ಕುರಿತು 
ಲಾಲಾಲಜಪತ್‌ರಾಯ್‌ ಹೀಗೆ ಬರೆದಿದ್ದರು. “ಇಂಗ್ಲಿಷ್‌ 
ಬಲ್ಲ ಭಾರತೀಯ, ಪ್ರಭುವನ್ನು ಅನುಸರಿಸುವುದರಲ್ಲಿಯೇ 
ಹೆಮ್ಮೆಪಟ್ಟುಕೊಳ್ಳುತ್ತಿದ್ದ. ಅವನ ಉಡುಪು-ತೊಡಪು 
ಚಿರೋಟ್‌-ಪೈಪ್ಟ್‌ ತಟ್ಟೆ ಮತ್ತು ಉಪಹಾರಗಳಲ್ಲಿಯೂ 
ಅವರನ್ನು ಅನುಸರಿಸಿದ. ಇಂಗ್ಲಿಷ್‌ ಮಾದರಿಯಲ್ಲಿ 
ನಿರ್ಮಿಸಲಾದ ಮನೆಯಲ್ಲಿ ಆತ ವಾಸಿಸತೊಡಗಿದ. ಭಾರತೀಯ 
ಜೀವನ ತ್ಯಜಿಸಿ ಆಂಗ್ರೀಕರಣ ಅನುಸರಿಸುವುದರಲ್ಲಿಯೇ 
ಆತ ಹೆಮ್ಮೆಪಟ್ಟುಕೊಳ್ಳತೊಡಗಿದ. ಅವನ ಕಣ್ಣಿನಲ್ಲಿ 
“ಭಾರತೀಯವಾದದೆಲ್ಲ ನಿಕೃಷ್ಟವಾದದ್ದು. ಭಾರತೀಯರು 
ಅನಾಗರಿಕರು, ಅವರ "ಧರ್ಮ, ಮೂಢನಂಬಿಕೆಗಳ ಗೋಜಲು, 
ಅವರ ಪದ್ಧತಿ, ನಡತೆಗಳು ಅನಾಗರಿಕವಾದವು. ಮನುಷ್ಯನು 
ಸ್ಪತಂತ್ರವಾಗಿ ಜನಿಸಿದ್ದಾನೆಂಬುದನ್ನು ಅರಿಯದವರು.” ತಿಲಕರು 
ಪಾಶ್ಚಾತ್ಯ ಅಂಧಾನುಕರಣೆಯನ್ನು ಪ್ರಬಲವಾಗಿ ವಿರೋಧಿಸಿದರು. 
“ಸುಶಿಕ್ಷಿ ಕಿಕಂದು ಹೇಳಲಾದ ಕೆಂಪೇ ಜನ, ಸಾಹೇಬರೊಂದಿಗೆ 
ಕುಡಿಯುವುದರಲ್ಲಿ ಸರಿಸಮಾನರಾಗಿರಬಹುದು. ಆದರೆ 
ದೇಶದ ಆಡಳಿತದಲ್ಲಿ ಅವರು ಸಮಾನಹುದ್ದೆ ಪಡೆಯಬಲ್ಲರೆ?” 
ಎಂದು ಪ್ರಶ್ನಿಸುತ್ತಿದ್ದರು. ದೇಶದ ಬುದ್ದಿ ಜೇವಿಗಳು ಬ್ರಿಟಿಷ ಷರ 
ಆಡಳಿತದ. “ ಸಲಾಮರಾಗುವುದನ್ನು ಅವರು ಕಟುವಾಗಿ 
ಟೀಕಿಸಿದರು. ಭಾರತೀಯರು ತಮ್ಮ ಚೆರಿತ್ರೆ. ಸಂಸ್ಥತಿಗಳಿಗೆ 
ಗೌರವಿಸದಿದ್ದರೆ, ಸಾಮಾಜಿಕ, 
ಕುರಿತು ಮಾತನಾಡುವುದು ಅರ್ಥಹೀನವಾದುದು 
ಎಂದೇ ಅವರು ಭಾವಿಸಿದ್ದರು. ಆದ್ದರಿಂದಲೇ ಅವರು 
ಗಣೇಶೋತ್ಸವವನ್ನು ರಾಷ್ಟ್ರೀಯ ಹಬ್ಬವಾಗಿ ಪರಿವರ್ತಿಸಲು 
ಸರ್ವ ರೀತಿಯಲ್ಲಿ “ಪ್ರಯತ್ನಿಸಿದರು. ಅದಕ್ಕಾಗಿ ಮಹಾರಾಷ್ಟದ 
ನಾನಾ ಭಾಗಗಳಲ್ಲಿ. ಯವ ಸಮಿತಿಗಳನ್ನು ರಚಿಸಿದರು. 
ಜನರಿಂದ ವಂತಿಗೆ ಸಂಗ್ರಹಿಸಿದರು. ಸ್ನೇಹಬಳಗವನ್ನು 
ಸೇರಿಸಿಕೊಂಡು, ಐದು ಸಾರ್ವಜನಿಕ ಗಣಪತಿಗಳನ್ನು 
ಕೂರಿಸಿದರು. ಗಣೇಶೋತ್ಸವ ಪೆಂಡಾಲ್‌ನಲ್ಲಿ ತಿಲಕರು. 
ರಾಷ್ಟೀಯತೆ, ಐಕ್ಯತೆ, ಜನಜಾಗತಿ ಕುರಿತು ಮಾತನಾಡುತ್ತಿದ್ದರು. 
ಕೇಸರಿ ಪತ್ರಿಕೆಯಲ್ಲಿ ಇವರ ಬಗ್ಗೆ ಲೇಖನ ಬರೆದು, ಗ್ರೀಸ್‌ನ 
ಒಲಂಪಿಕ್‌. ರಾಷ್ಟ್ರೀಯ ಉತ್ಪವಕ್ಕೆ ಸರಿಸಮಾನವಾದ 
ಉತ್ಸವದ ಬಣ್ಣಿಸಿದರು. 1905ರ ವೇಳೆಗೆ ಎಲ್ಲ 


ಪ್ರಭಾವ 


ರಾಜಕೀಯ, ಸ್ಪಾತಂತ್ರ್ಯ 


1ನ; ಎ ಅಂತಹ ೫... ನಿಸ್ವಾರ್ಥ ಎ ಜ| ಜೀವನವನ್ನು ಪಲಿಚಂಬಸಲು ಈ ಅ೦ಕಣ. 
ಜನರು 


EES 


ಭಾಗವಹಿಸುವ ಉತ್ಸವವಾದ | 
ಈ ಆಚರಣೆ ಭಾರತದಾದ್ಯಂತ "ಹಬ್ಬಿತು. 
ಮದ್ರಾಸ್‌, ಬನಾರಸ್‌ ದ್ಹಾರಕ, ಕರಾಚಿ, 


ಕಲ್ಕತ್ತಾ, ಮಥುರಾಗಳಲ್ಲಿ ವೈಭವದಿಂದ ಹತ್ತಾರು 
ದಿನಗಳ ಕಾಲ ನಡೆಯುವ 'ಮುಹೋತವಗಳಾಗಿ 
ಮಾರ್ಪಾಡಾದವು. ರಾಷ್ಟ್ರೀಯ ಜಕ್ಕತೆ, ಸ 
ಜಾಗೃತಿಗಾಗಿ ಆರಂಭಿಸಿದ ಈ ಉತ್ಸವ" ಸ್ವರಾಜ್ಯದ ಕಡೆಗೆ 
ಜನರ ಮನಸನ್ನು ಪರಿವರ್ತಿಸುವ ಸಾಧನವಾಗಿಸಿದ 
ಯಶಸ್ಸು ತಿಲಕರಿಗೆ" ಸಲ್ಲುತ್ತದೆ. ಅದರಂತೆ ಶಿವಾಜಿ ಉತ್ಸವ 
ಆಚರಣೆಗೆ ತರುವುದರ ಮೂಲಕ ಜನರಲ್ಲಿ ಸ್ವಾಭಿಮಾನ, ಕಿಚ್ಚು 
ಧ್ವರ್ಯವನ್ನು ತುಂಬಲುನಾಯಕ, ಮಿಗಿಲಾಗಿ ಮೆರಾಠಸ ಸಾಮ್ರಾಜ್ಯ 
ಪಕ, ಶಿವಾಜಿ ಮಹಾರಾಜನನ್ನು ಆದರ್ಶ ವ್ಯಕ್ತಿಯಾಗಿ 
ಟೂ ಸಿದರು. ಸ್ಪರಾಜ್ಯ, ರಾಷ್ಟಪ್ರೇಮದ ಆಶಯದೊಂದಿಗೆ 
ಶಿವಾಜಿ ವಾರ್ಷಿಕ ಉತ್ತವ ನಡೆಸದ ನಿರ್ಧರಿಸಿ, 1895 ಮೇ 
30ರಂದು ಸಭೆಯನ್ನು "ಆಯೋಜಿಸಿದರು. ಶಿವಾಜಿ ಸಮಾಧಿ 
ರಕ್ಷಣೆ, ಪುರ್ನನಿರ್ಮೌಣ; ಶಿವಾಜಿ ದಿನಾಚರಣೆ ನಡೆಸುವ 
ಕುರಿತು ಚರ್ಚೆ ನಡೆಸಿದರು. ಕೇಸರಿ ಪತ್ರಿಕೆಯಲ್ಲಿ 1897ರಲ್ಲಿ 
“ನಾಯಕನ ಪೂಜೆ” ಎಂಬ ವಿಶಿಷ್ಠ ಲೇಖನ ಪ್ರಕಟಿಸಿದರು. 
ತಿಲಕರು ಅನೇಕ ಕಡೆಗಳಲ್ಲಿನ ಭಾಷಣದಲ್ಲಿ ಈ ಉತ್ಸವವನ್ನು 
ಸಾಮಾಜಿಕ ಉತ್ಸವವೆಂದೂ ಬಣ್ಣಿಸಿದ್ದರು. ಅನೇಕ ಟೀಕೆಗಳ 
ನಡುವೆ, ಇದು "ಮುಸ್ಲಿಂ ವಿರೋಧಿ ಉತ್ತವ”ವೆಂದು ಟೀಕೆಗಳೂ 
ಬಂದವು. ಅದಕ್ಕಾಗಿ ಅವರು, “ಮುಸ್ಲಿಂ ಬಾಂಧವರು ಬ್ರಿಟಿಷರು 
ಒಡ್ಡುವ ಬಲೆಯಲ್ಲಿ ಬೀಳಬಾರದು, ಹಿಂದೂ - ಮುಸ್ಲಿಂರು 
ಒಂದೇ ದೋಣಿಯ ಪಯಣಿಗರು” ಎಂದು ಸವಿನಯವಾಗಿ 
ಅವರ ಶಂಕೆಯನ್ನು ದೂರಗೊಳಿಸಿದರು. ಬನಾರಸ್‌, ಕಲ್ಕತ್ತಾ, 
ಕರಾಚಿ, ಮದ್ರಾಸಿನಲ್ಲಿ ಶಿವಾಜಿ ಉತ್ಸವ ಏರ್ಪಟ್ಟಿತ್ತು. ಇದೇ 
ಸಂದರ್ಭದಲ್ಲಿ ಬಂಗಾಲದಿಂದ ಬಂದ ಆಹ್ವಾನ ಸ್ವೀಕರಿಸಿ, 
ತಿಲಕರು, ಕಲ್ಕಿತ್ತಾಕ್ಕೆ ತೆರಳಿ ಹಲವು ಉಪನ್ಯಾಸ ಮಾಡಿದ್ದರು. ಈ 
ಎಲ್ಲಾ ಬೆಳವಣಿಗೆಗಳು ಬ್ರಿಟಿಷರ ಗಮನಕ್ಕೆ ಬಾರದೆ ಇರಲಿಲ್ಲ. 
ಬ್ರಿಟಿಷ್‌ ಸರ್ಕಾರ ರಾಜಕೀಯ ಉತ್ಸವಗಳ ಪ್ರತಿಬಂಧಕಾಜ್ಞೆ 
ಹೊರಡಿಸಿತು. ಹೀಗೆ ಗಣಪತಿ ಉತ್ಸವ ಮತ್ತು ಶಿವಾಜಿ 
ಉತ್ತವಗಳೊಂದಿಗೆ ಬ್ರಿಟಿಷರ ಸ ಸಾಮ್ರಜ್ಯವಾದದ ವಿರುದ್ಧ ವಿಭಿನ್ನ 
ಮಾರ್ಗಗಳ ಮೂಲಕ, ತಿಲಕರು ಸ್ಪದೇಶಿಯತೆ, ರಾಷ್ಟ್ರೀಯತೆಯ 
ಮಾರ್ಗಕ್ಕೆ ಭದ್ರ ಬುನಾದಿ ಹಾಕಿದೆರು. 

ಮುಂದುವರಿಯುವುದು... 

ತೌ ್ಸ 


ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಹಾಗೂ ಶಿವಾಜಿ ಉತ್ತವಗಳ ಕುರಿತಾಗಿ ತಿಲಕರು ನಡೆಸಿದ ಸಾರ್ವಜನಿಕ ಸಭೆಗಳು 


ಪಂಪುಟ : 3 - ಪಂಜಿಹೆ : 3 - ಡಿಸೆಂಬರ್‌- 2೦೦21 9 


ಅಕ್ಸರದವ್ಹ : ಸಾವಿತ್ರಿಬಾ ಷುಲೆ 


(ಹಿಂದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ಅಸ್ಪಶ್ಯರಿಗಾಗಿ ಪುಲೆ ದಂಪತಿಗಳು ಆರಂಭಿಸಿದ ಮೊದಲ 
ಪಾಠಶಾಲೆ 


ಪುಲೆ ದಂಪತಿಗಳು ಸಾಮಾಜಿಕ ಸುಧಾರಣೆಗೆ ಶಿಕ್ಷಣವೇ 
ಪ್ರಮುಖ ಸಾಧನವಾಗಿ ಪರಿಗಣಿಸಿದ್ದರು. ಆದ್ದರಿಂದಲೇ 19ನೇ 
ಶತಮಾನದ ಭಾರತ ಚರಿತ್ರೆಯ ನವೋದಯದ ಶಿಲ್ಪಗಳಲ್ಲಿ 
ಪುಲೆ ದಂಪತಿಗಳ ಹೆಸರು ಚಿರಸ್ಥಾಯಿಯಾಗಿ ಉಳಿದಿವೆ. ತಳ 
ಸಮುದಾಯದವರ ಮಕ್ಕಳು, ಹೆಣ್ಣು ಮಕ್ಕಳು, ಅನಾಥರು, 
ದಲಿತರಿಗಾಗಿ ಅವರು ನಿರ್ಮಿಸಿದ ಶಾಲೆಗಳು ಮತ್ತು ಅದರ 
ನಿರ್ವಹಣೆಯ ಜವಾಬ್ದಾರಿಯು ಇಂದಿಗೂ ನಿದರ್ಶನವಾಗಿ 
ಉಳಿದಿದೆ. ಸಾವಿತ್ರಿಪುಲೆ ಅವರು ಶೈಕ್ಷಣಿಕ ರಂಗದಲ್ಲಿ 
ನಿರ್ವಹಿಸಿದ ಹೊಣೆಗಾರಿಕೆಯನ್ನು ಥಾಮಸ್‌ ಕ್ಲುನ್‌ ಅವರು 

"ಅಂದಿನ ಶಿಕ್ಷಣ ನೀತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು 

ತರಲು ಬಯಸಿದ್ದ ಸಾವಿತ್ರಿಬಾಯಿ ಆಗಿನ ಶಿಕ್ಷಣ ವ್ಯವಸ್ಥೆಯ 

ದೃಷ್ಟಿಕೋನವನ್ನೇ ಪಲ್ಲಟಗೊಳಿಸಿದರು' ಎಂದು ಹೇಳುತ್ತಾರೆ. 

“ಥಾಮ್‌ ವುಲ್ಫ್‌ ಮತ್ತು ಸುಜನ ಅಂಡ್ರಡೆ' ಅವರು 

“ಸಾವಿತ್ರಿಬಾಯಿ ಅವರ ನಾಲ್ಕು ಪ್ರಮುಖ ಶಿಕ್ಷಣ 

ನೀತಿಗಳೆಂದರೆ 

1. ಜಾಗತಿಕವಾಗಿ ಲಭ್ಯವಿರುವ ಆಧುನಿಕ ಶಿಕ್ಷಣವನ್ನು 
ಪಠ್ಯದಲ್ಲಿ ಅಳವಡಿಸಿಕೊಳ್ಳುವುದು. 

ಕ ಮಕ್ಕಳ ಸೂಕ್ಷ ತೆಯನ್ನಾಧರಿಸಿ ಬೋಧನೆಯ ಕ್ರಮವನ್ನು 
ರೂಪಿಸುವುದು. 

3. ಬೌದ್ಧಿಕವಾಗಿ ವಿಮರ್ಶಾತ್ಮಕವಾದ, 
ಕಲಿಕೆಯನ್ನು ಬೆಂಬಲಿಸುವುದು. 

4. ಸಾಮಾಜಿಕ ಸುಧಾರಣೆಗಳನ್ನು, ಸಾಮಾಜಿಕ ನ್ಯಾಯದ 
ಪರಿಕಲ್ಪನೆಯನ್ನು ಆದ್ಯತೆಯ ಮೇರೆಗೆ ಶಿಕ್ಷಣದ 
ಪಠ್ಯಗಳಲ್ಲಿ ಅಳವಡಿಸಿಕೊಳ್ಳುವುದು.” 

ಮುಂದುವರಿದು ಅವರು ಬರೆಯುತ್ತಾ “ಬೆಳಗಿನ ಹೊತ್ತು 

ಮಕ್ಕಳಿಗೆ ಪಾಠ ಮಾಡಲು ತೆರಳುವ ಪ್ರತಿಯೊಬ್ಬ 

ಭಾರತೀಯ ಶಿಕ್ಷಕಿಗೆ ಸಾವಿತ್ರಿಬಾಯಿಯ ಶಬ್ದಗಳು 

ಮನದಲ್ಲಿರುತ್ತವೆ. ಮರೆಯಲಾಗುವುದಿಲ್ಲ. ಮಕ್ಕಳಿಗೆ ಈ 

ಶಿಕ್ಷಕಿಯ ಅವಶ್ಯಕತೆಯಿದೆ. ಅವರಾರೂ ಕಲ್ಲಿನ, ಸಗಣಿಯ 

ಎಸೆತಗಳಿಗೆ, ಮೂದಲಿಕೆಗಳಿಗೆ ಎದೆಗುಂದುವುದಿಲ್ಲ. 
ಏಕೆಂದರೆ ಸಾವಿತ್ರಿಬಾಯಿ ಮನದಲ್ಲಿದ್ದಾಳೆ. ಇಂದಿನ ಅಕ್ಷರಸ್ಥ 
ಭಾರತೀಯ ಮಹಿಳೆ ಜಗತ್ತಿನ ಯಾವುದೇ ಭಾಗದಲ್ಲಿರಲಿ 


ವಸ್ತುನಿಷ್ಠವಾದ 


ಎಸ್‌.ಎಂ. ಶ್ಯಾಮಲ, ಅಧ್ಯಾಪಕರು (ನಿ) 


ಅಪರೂಪದ ಚಿತ್ರ 


ಆಕೆ ಹೊಸಚಿಂತನೆಗಳಿಗೆ ಸಾಕ್ಷಿಯಾಗಿರುತ್ತಾಳೆ. ಪ್ರತಿಯೊಬ್ಬ 
ಭಾರತೀಯ ಅಕ್ಷರಸ್ಥ ಮಹಿಳೆ ಮನುವಿನ ಸೆರೆಮನೆಯಿಂದ 
ಬಂಧಮುಕ್ತಗೊಂಡವಳಾಗಿರುತ್ತಾಳ. ಶಾಲೆಗಳಲ್ಲಿ ಪ್ರತಿಯೊಬ್ಬ 
ಭಾರತೀಯ ಬಾಲಕಿ ಬಾಲಕನ ಪಕ್ಕ ಕುಳಿತುಕೊಂಡು, 
ಪುಸ್ತಕಗಳನ್ನು ಓದುತ್ತಾ, ಹೊಸ ಸಂಗತಿಗಳನ್ನು 
ಕಲಿಯುತ್ತಾ, ಹೊಸ ಜಗತ್ತಿನ ನಿರ್ಮಾಣದಲ್ಲಿರುತ್ತಾಳೆ 
ಈ ಬಾಲಕಿ ರೂಪಿಸುತ್ತಿರುವ ಈ ಜಗತ್ತು ತನ್ನ 3000 
ವರ್ಷಗಳ ಸನಾತನ ಪರಂಪರೆಯಿಂದ ನಿರ್ದಾಕ್ಷಿಣ್ಯವಾಗಿ 
ಕಡಿದುಕೊಂಡು ಭವಿಷ್ಯದ ಸಾವಿತ್ರಿಬಾಯಿ ಪುಲೆಯನ್ನು 
ರೂಪಿಸಲು ಸಹಾಯ ಮಾಡುತ್ತಿರುತ್ತದೆ.” 

ಪುಲೆ ದಂಪತಿಗಳು ಸ್ಥಾಪಿಸಿದ ಸತ್ಯ ಶೋಧಕ ಸಮಾಜದ 
ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ, ಸಾವಿತ್ರಿಬಾ ಅವರು 
ಸೇವೆ ಸಲ್ಲಿಸಿದರು. ನಿಷ್ಠಾವಂತ ಕಾರ್ಯಕರ್ತೆಯಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದ ಇವರನ್ನು ಜ್ಯೋತಿಬಾ ಅವರ 
ನಿಧನದ ನಂತರ ಸದಸ್ಯರ ಒತ್ತಾಯದ ಮೇರೆಗೆ ಕೇಂದ್ರದ 
ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಯಿತು. ಸತ್ಯಶೋಧಕ 
ಸಮಾಜ ಕೇಂದ್ರದಲ್ಲಿ 1893ರಲ್ಲಿ ನಡೆದ ಕಾರ್ಯಕಾರಿಣಿ 
ಸಭೆಯ ಅಧ್ಯಕ್ಷತೆಯನ್ನೂ ವಹಿಸಿದ್ದರು. 1876-77ರಲ್ಲಿ 
ಪಶ್ಚಿಮ ಮಹಾರಾಷ್ಟದಲ್ಲಿ ಹರಡಿದ್ದ ಫ್ಲೇಗ್‌ ಸಾಂಕ್ರಾಮಿಕ 
ರೋಗ ಮತ್ತು ಬರಗಾಲ ಮತ್ತು ಪ್ರಾಕೃತಿಕ ವಿಕೋಪದ 
ಸಂದರ್ಭದಲ್ಲಿ “ಸತ್ಯಶೋಧಕ ಸಮಾಜದ” ಸದಸ್ಯರು, 


ಸಾವಿತ್ರಿಬಾ, ಅವರ ನೇತೃತ್ವದಲ್ಲಿ ಜನರ ಸಂಕಷ್ಟಗಳ 
ನಿವಾರಣೆಗೆ ಮತ್ತು ಪರಿಹಾರಕ್ಕಾಗಿ ಹಗಲಿರುಳು 


ದುಡಿದಿದ್ದರು. ಈ ಸಂದರ್ಭದ ರ್ದುಲಾಭ ಪಡೆಯುತ್ತಿದ್ದ 
ಲೇವಾದೇವಿಗಾರರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ದರು. 
ಅಲ್ಲಿನ ಜಿಲ್ಲಾಧಿಕಾರಿಗಳನ್ನೂ ಸಂಪರ್ಕಿಸಿ ಆಗಬೇಕಾದ ತುರ್ತು 
ಕಾರ್ಯಗಳ ವಿವರ ಸಲ್ಲಿಸಿದ್ದರು. ಸ್ಪಂತದ ವಿಚಾರಗಳಾಗಲಿ, 
ಸ್ಪಾರ್ಥಪರತೆಯಾಗಲಿ ತುಂಬಿರದ, ನಿಸ್ಪಾರ್ಥ ಜೀವಿಯ 
ಸಾಮಾಜಿಕ ಕಳಕಳಿಯ ಪತ್ರ ಇದಾಗಿತ್ತು. 


ಮುಂದುವರಿಯುವುದು... 


10 | ಪಂಪುಟ : 3 - ಪಂಜಹೆ : 3 - ಡಿಸೆ೦ಖರ್‌- 2021 


ಗಾಂಧಿ ಹೆಜ್ಜೆ ಜಾಡಿಸಲ್ಲ ಸಾಗಿದವದರು : ಉಮಾಖಾಂಖ ಕುಂದಾಷುರ 


ಡಾ. ಗಣನಾಥಶೆಟ್ಟಿ ಎಕ್ಕಾರು 


ದಾಂಧೀಜ ಅವರ ತತ್ವ, ಸಿದ್ದಾಂತ, ಅದರ್ಶಗಚನ್ನು ಅಚವಡಿಸಿಹೊಂಡು, ಅವರ ಹಾದಿಯಲ್ಲೇ ಪಾಗಿದವರ ಕ 
ಲೇಖನಮಾಲೆ ಇದಾಗಿದೆ. ಜನಪ್ರಿಯತೆಗಾಗಿ, ಗೌರವಹ್ವಾಣಿಯೊ€ ಮತ್ತು ಪ್ರಭಾವಕ್ಟಾಗಿಯೋ ಹಾತಲಿಪದವರು, ತಲೆಮಾಲಿನ ಹಿ೦ದಿನ 


ಅವರ ಐದುಹು ಸರ್ವಲಿಗೂ ಅದರ್ಶವಾಣಿದೆ. 


NE 


ಸಾತಂತ್ಥ ಹೋರಾಟಗಾರ್ತಿ ಭಗಿನೀ ಮಂಡಲದ ಸ್ಥಾಪಕಿ, 
ಸು. ಹರ್ಡೇಕರ್‌ ಅವರ ಹಿಂದೂಸ್ತಾನಿ ಸೇವಾದೆಲದ 


ನಾ ವಿಭಾಗದ ಮುಖ್ಯಸ್ಥೆ, ಕರ್ನಾಟಕದ ಮಹಾನ್‌ 
ಸ್ವಾತಂತ್ರ್ಯ ಹೋರಾಟಗಾರ್ತಿ ಿನಿಮಾಬಾಯಿ ಅವರಾಗಿದ್ದಾರೆ. 
ಉಮಾಬಾಯಿಯವರು ಹುಟ್ಟಿದ್ದು 25ನೇ ಮಾರ್ಚ್‌ 1892 
ತಂದೆ ಗೋಳಿಕೇರಿ ಕೃಷ್ಣರಾವ್‌, ತಾಯಿ ತುಂಗಾಬಾಯಿ. 
1905ರಲ್ಲಿ 13ನೇ ವಯಸಿನಲ್ಲಿ ಸಂಜೀವರಾವ್‌ ಕುಂದಾಪುರ್‌ 
ಅವರೊಂದಿಗೆ ವಿವಾಹೆವಾಗಿದ್ದರು. ಆಕೆಯ ಮಾವ 
ಆನಂದರಾವ್‌ ಕುಂದಾಪುರ ಸುಧಾರಣಾವಾದಿ ಮತ್ತು ಮಹಿಳಾ 
ಸಬಲೀಕರಣದ ಕುರಿತಾಗಿ ಹೆಚ್ಚಿನ ಒಲವುಳ್ಳವಾರಗಿದ್ದರು. 
ಅವರ ಪ್ರೋತ್ಸಾಹದ ಮೇರೆಗೆ ಉಮಾಬಾಯಿ ಮದುವೆಯ 
ನಂತರ ಶಿಕ್ಷಣವನ್ನು ಮುಂದುವರೆಸಿ, 27ನೇ ವಯಸಿನಲ್ಲಿ 
ಮೆಟ್ರಿಕ್ಕುಲೇಷನ್‌ ಪೂರೈಸಿದರು. ಆಗಸ್ಟ್‌ 1, 1920ರಾದು 
ಸ್ವಾತಂತ್ರ್ಯ ಹಾ ಬಾಲಗಂಗಾಧರ ತಿಲಕರ 
ಮೃ ತದೇಹದ ಮೆರವಣಿಗೆಯನ್ನು ನೋಡಿದ 
ನ ಸ್‌ ಸ್ವಾತಂತ್ರ್ಯ ಹೋರಾಟದಲ್ಲಿ 
ಧುಮುಕಲು ಪ್ರೇರಣೆಯುಂಟಾಯತು. 

ಸೆಪೆಂಬರ್‌ 4, 1920ರಂದು ಮಹಾತಾ ಗಾಂಧೀಜಿ 
ಅವರು ಅಸಹಕಾರ ಚಳುವಳಿಯಲ್ಲಿ ಉಮಾಬಾಯಿ ತನ್ನ 
ಸಹೋದರ ರಘುರಾಮರಾವ್‌, ಪತಿ ಸಂಜೀವರಾವ್‌ 
ಜತೆ ಸೇರಿ ಉತ್ಸಾಹದಿಂದ ಭಾಗವಹಿಸಿದರು. ಖಾದಿಯ 
ಬಗ್ಗೆ ಪ್ರಚಾರ ಮತ್ತು ಮನೆಮನೆಗೆ ತೆರಳಿ ಮಹಿಳೆಯರನ್ನು 
ಸ್ವಾತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದರು. 
1235ಕ್ಕೆ ಪತಿ `ಸಂಜೀವರಾವ್‌ ನಿಧನ ಹೊಂದಿದ ನಂತರ, 
ಉಮಾಬಾಯಿಯವರು ಮಾವನೊಂದಿಗೆ ಹುಬ್ಬಳ್ಳಿಗೆ 
ಹಿಂತಿರುಗಿದ್ದರು. ಅಮೇರಿಕಾದಲ್ಲಿ ಸಾರ್ವಜನಿಕ ಆರೋ! 
ವಿಷಯದಲ್ಲಿ ಎಂ. pe ಪದವಿಯನ್ನು ಪಡೆದು ಸದೇಶ 
ಜನರಗ. 3% ಹರ್ಡೇಕರ್‌ 'ಅವರ:ಘಶೋೀಮ 
ಯುವಕರನ್ನು yd. ಸಂಗ್ರಾಮದಲ್ಲಿ ಭಾಗವಹಿಸುವಂತೆ 
ಪ್ರೇರೇಪಿಸುವ “ಸಲುವಾಗಿ 1923ರಲ್ಲಿ ಹಿಂದೂಸ್ತಾನಿ 
ನ ದಳವನ್ನು ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಿದರು. 
ಉಮಾಬಾಯಿಯವರು ಈ ಸಂಘದಲ್ಲಿ ಮಹಿಳಾ ವಿಭಾಗದ 
ಮುಖ್ಯಸ್ಥನಾಗಿ ಆಯೆಯಾದರು. ಮತ್ತು ತಿಲಕ್‌ ಅವರು 
ಸ್ಥಾಪಿ ಕನ್ನಾ ಶಾಲೆಯ ಉಸ್ತುವಾರಿ" ವಹಿಸಿಕೊಂಡರು. 
1974ರಲ್ಲಿ ಕಾಂಗೆಸ್‌ ರಾಷ್ಟ್ರೀಯ ಸಮ್ಮೇಳನವು ಬೆಳಗಾವಿಯಲ್ಲಿ 
ಜರುಗಿತು. ಮಹಾತ್ಮಾ ' ಗಾಂಧಿ ಅವರು ಅಧ್ಯಕ್ಷರಾಗಿ 
ಭಾಗವಹಿಸಿದ ಏಕೈಕ ಸಮ್ಮೇಳನ ಇದಾಗಿತ್ತು. ಹಡೀೀಕರ್‌ 
ಅವರ ಜೊತೆ ಅತ್ಯುತ್ಸಾಹದಿಂದ ಉಮಾದಾಯಿ ಅವರು 
ಭಾಗವಹಿಸಿದ್ದಲ್ಲದೆ, ರಾಜ ದಾದ್ದಂತ ಸಂಚರಿಸಿ 150ಕ್ಕಿಂತ 
ಹೆಚ್ಚು ಮಂದಿ” ಮಹಿಳೆಯರನ್ನು, ವಿಧವೆಯರನ್ನು ಸ್ವಾತರಿತ್ರ್ಯ 
ಸಂಗ್ರೌಮದಲ್ಲಿ ಭಾಗವಹಿಸಲು ಾರಣರಾದರು. ಉಮಾದೇವಿ 
ಅವರು ಹಲವಾರು ರಾಷ್ಟೀಯ ನಾಯಕರ ಸಂಪರ್ಕಕ್ಕೆ ಬರಲು 
ಈ ಸಮೇಳನ ಸಹಾಯಕವಾಯಿತು. 1927-28ರ" ಸಾಲಿಗೆ, 


ಕರ್ನಾಟಕದಲ್ಲಿ ಕಾಂಗ್ರೆಸ್‌ ಸಂಘಟನೆಯ ಉಪಾಧ್ಯಕ್ಷೆಯಾಗಿ 


ಆ ಟು ಒ್ದ್ದ್ದ್ದ್ದ ಓಮ ೦. ಎ 


ಆಯ್ಕೆಯಾಗಲು ಸಹಕಾರಿಯಾಯಿತು. ಮಾವ 
ಆನಂದರಾಯರ ಮನೆ, ಮುದ್ರಣಾ ಘಟಕಗಳು 
ಸಂಘಟನೆಯ ಚಟುವಟಿಕೆಯ ಕೇಂದ್ರವಾಗಿತ್ತು. 
ಅದರಿಂದಾಗಿ ಬ್ರಿಟೀಶ್‌ ಸರಕಾರದ "ಕೆಂಗಣ್ಣಿಗೆ 


ಗುರಿಯಾಗಬೇಕಾಯಿತು. 

ಸ್ವಾತಂತ್ರ್ಯ ಹೋರಾಟದಲ್ಲಿ 
ಭಾಗವಹಿಸುತ್ತಿದ್ದ ಉಮಾಜಾಯಿ ಅವರನ್ನು 
1932ರಲ್ಲಿ ಬ್ರಿಟೀಷ್‌ ಸರ್ಕಾರವು ಬಂಧಿಸಿ, 


4 ತಿಂಗಳವರೆಗೆ ಯರವಾಡದ ಕಾರಗೃ ಹದಲ್ಲಿ ಇರಿಸಿತು. ಜೈಲಿನಲ್ಲಿ 
ಇದ್ದ ಸಮಯದಲ್ಲಿ ಮಾವ ಆನಂದರಾವ್‌ ನಿಧನದ ಸುದ್ದಿ 
ಕೇಳೆ ಕುಸಿದುಹೋದರು. ಅದೇ ಕಾರಗೃಹದಲ್ಲಿದ್ದ ಸರೋಜಿನಿ 
ನಾಯ್ಡು ಉಮಾಜಾಯಿಯವರಿಗೆ ಧೈರ್ಯ ತುಂಬೆ, ಭಾ 
ಸಂಬಂಧಿಸಿದ ಎಲ್ಲಾ ನ ಗುಪ್ತ 
ನಿರ್ವಹಿಸುವಂತೆ ಸಲಹೆ ನೀಡಿದರು. ಸೆರೆಮನೆ ಶಕಿಪಂದ 
ಹಿಂತಿರುಗುವ ಹೊತ್ತಿಗೆ ಬ್ರಿಟಿಷ್‌ ಸರ್ಕಾರವು, ಆನಂದರಾವ್‌ 
ಸ್ಥಾಪಿಸಿದ್ದ ಕರ್ನಾಟಕ ಪ್ರಸ್‌ ಪತ್ರಿಕೆಯನ್ನು ಮುಟ್ಟುಗೋಲು 
ಹಾಕಿಕೊರಿಡಿತ್ತು ಮತ್ತು ತಿಲಕ್‌ ಕನ್ಯಾ: ಶಾಲೆಗೆ ಬೀಗ 
ಜಡಿಯಲಾಗಿತ್ತು. ಅಲ್ಲದೆ ಅವರು ಪ್ರಾರಂಭಿಸಿದ ಸ ಸ್ವಯಂಸೇವಾ 
ಸಂಘಟನೆ ಭಗಿನಿ ಮಂಡಲವನ್ನು ಕಾನೂನುಬಾಹಿರವೆಂದು 
ಘೋಷಿಸಲಾಗಿತ್ತು. ವಿಚಲಿತರಾಗದ. ಉಮಾಬಾಯಿ ತನ್ನ ಸಣ್ಣ 
ಮನೆಯಲ್ಲಿ ಸ್ಪಾತಂತ್ಯ ಹೋರಾಟಗಾರರಿಗೆ ಆಶ್ರಯ ನೀಡಲು 
ಪ್ರಾರಂಭಿಸಿದರು. 

1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯ 
ಸಮಯದಲ್ಲಿ. ಭೂಗತರಾಗಿದ್ದುಕೊಂಡು ಸಂಗಾ 
ಭಾಗವಹಿಸುತ್ತಿದ್ದ ಹೋರಾಟಗಾರರಿಗೆ ಬ್ರಿಟೀಷರ ಕಣ್ಣುತಪ್ಪಿ 
ಆಹಾರ, ವಸತಿಯ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಎರ್‌ 
1934ರಲ್ಲಿ ಸ ಸಟಟ ಭೂಕಂಪದ ಸಂದರ್ಭದಲ್ಲಿ ಹರ್ಡೀಕರ್‌ 
ಅವರು "ಹಿಂದೂಸ್ತಾನಿ ಸೇವಾ ದಳದ ಸದಸ್ಯರೊಂದಿಗೆ, 
ಉಮಾಬಾಯಿಯವರು ಮಹಿಳಾ ಸಹಚರರೊಂದಿಗೆ ಕೂಡಿ 
ಬಿಹಾರಕ್ಕೆ ತೆರಳಿ, ಭೂಕಂಪ ಸಂತೃಸ್ತರಿಗೆ ಸಹಾಯಹಸ್ತ 
ಚಾಚಿದರು. ಪ್ರ ಸಮಯದಲ್ಲಿಯೇ * "ಅವರು ರಾಷೀಯ 
ನಾಯಕರಾದ ಬಾಬು ರಾಜೇಂದ ಪ್ರಸಾದ್‌, ಜೀವತ್‌ರೌಮ್‌ 
ಭಗವಾನ್‌ದಾಸ್‌ ಕೃಪ ಪಲಾನಿ ಮತ್ತು ಲ ಎತರರೊಂದೆಗೆ ನಿಕಟ 
ಸಂಪರ್ಕಕ್ಕೆ ಬಂದರು. ಗಾಂಧೀಜಿ ಅವರು ಕಸ್ತೂರ್‌ಬಾ 
ಗಾಂಧಿ ಟ್ರಸ್ಟಿನ ಕರ್ನಾಟಕ ಶಾಖೆಯ ನಿರ್ವಾಹಕಿಯಾಗಿ 
ಉಮಾಬಾಯಿಯವರನ್ನು 1946ರಲ್ಲಿ ನೇಮಿಸಿದ್ದರು. 
ಅರ್ಥಿಕವಾಗಿ ದುರ್ಬಲರಾದವರು, ನಿರ್ಗತಿಕ ಮಹಿಳೆಯರು, 
ಬಾಲವಿಧವೆಯರು, ಅವಿವಾಹಿತ ಮಹಿಳೆಯರು- ಹೀಗೆ 
ಸಮಾಜದ ತೀರಾ ಕೆಳಸ್ತರದಲ್ಲಿದ್ದ ಮಹಿಳೆಯರನ್ನು ತಮ 
ಸಂಘಟನೆಗೆ ಬರಮಾಡಿಕೊಂಡು ಆವರಿಗೆ ಕರಕುಶಲ `ಬಸ್ತುಗಳೆ 
ತಯಾರಿಕೆ, ಕಲೆ ಮತ್ತಿತರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸೂಕ್ತ 
ತರಬೇತಿಯನ್ನು ನೀಡಿದರು. ಆಮೂಲಕ ಅವರು, ಸಮಾಜದಲ್ಲಿ 
ಸ್ವತಂತ್ರವಾಗಿ ತರೆಯೆತ್ತಿ ಬಾಳುವಂತೆ ಮಾಡಿದರು. 


ರ್ಕ 


ರಾ 


ಓದು ಬರಹ ಡಿಜದ ವ್ಯಕ್ತಿ ಪನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢ ನಂಜಕೆ, ದೌರ್ಜನ್ಯಗಳ ಬಗ್ಗೆ 
ತಿಜಸಅಲ್ಲ ಎಂದರೆ, ವ್ಯಕ್ತಿ ಬದುಕಿದ್ದು ಸತ್ತಂತೆ. 


ಸಂಪುಟ : 3 - ಪಂಜಹೆ : 3 - ಡಿಸೆ೦ಖರ್‌- 2021 | 


- ಡಾ. ಬಾಬಾ ಸಾಹೇಬ್‌ ಅಂಬೇಡ್ಡರ್‌ 


ಜಅಂಗಪ್ಪನವರು ಮತ್ತು ಮಹಾಡ್ಕ ಗಾ೦ಧಿ : ಆಗಸ್ಟ ೩೬ 10 


ಸು ಳು ಸು ಭು ಜಬ 


(ಎರಡು ಬಾರಿ) ಸಿದ್ಧವನ ಹಳ್ಳಿ ನಿಜಲಿಂಗಪ್ಪನವರು 
ಪ್ರೌಢಶಾಲೆಯವರೆಗೂ ತಮ್ಮ ಹುಟ್ಟೂರಾದ ಚಿತ್ರದುರ್ಗದಲ್ಲಿಯೇ 
ವಿದ್ಯಾಭ್ಯಾಸ ನಡೆಸಿ ತಮ್ಮ 18ನೇ ವಯಸ್ಸಿನಲ್ಲಿ ಅಂದರೆ 1920ರಲ್ಲಿ 
ಬೆಂಗಳೂರಿಗೆ ಬಂದು ಲ್ವ ನಿಲ್ದಾಣದ. ಬಳಿ ಇದ್ದ (ಈಗಲೂ 
ಇರುವ) ಗುಬ್ಬಿ ತೋಟದಪ್ಪನವರ ಛತ್ತದಲ್ಲಿದ್ದು ಕಾಲೇಜು 

ಸಂಗ ಮಾಡುತ್ತಿದ್ದರು. ಆಗ ಅಂದರೆ 1920ರ ಆಗಸ್ಟ್‌ 21 
ಶನಿವಾರದಂದು ಮಹಾತ್ಮ ಗಾಂಧೀಜಿ ಬೆಂಗಳೂರಿಗೆ ಬರುವ 


ಕಾರ್ಯಕ್ರಮ ಏರ್ಪಾಟಾಗಿತ್ತು. ಅಂದು ಬೆಳಗ್ಗೆ ಗಾಂಧೀಜಿ ತಮ್ಮ 
ಸೇಲಂನಲ್ಲಿದ್ದ ಕಾರ್ಯಕ್ರಮವನ್ನು 


ಅನುಯಾಯಿಗಳೊಂದಿಗೆ 
ಮುಗಿಸಿಕೊಂಡು ನೇರವಾಗಿ ಕಾರಿನಲ್ಲಿ ಬೆಂಗಳೂರಿಗೆ 
ಆಗಮಿಸಿದರು. ಅಂದಿನ ಸಮಾರಂಭ ದಂಡು ರೈಲ್ವನಿಲ್ದಾಣದ 
ಹಿಂಭಾಗದಲ್ಲಿರುವ ಬೆನ್‌ಸನ್‌ ಟೌನ್‌ನ ಖುದ್ದೂಸ್‌ ಸಾಬ್‌ 
ಈದ್ಗಾ ಮೈದಾನದಲ್ಲಿ ಏರ್ಪಾಟಾಗಿತ್ತು. ಅದು ಬೆಂಗಳೂರಿಗೆ 
Kec ies ಎರಡನೆ ಭೇಟಿಯಾಗಿತ್ತು ದಂಡು ಪ್ರದೇಶದ 

ಮುಸಲ್ಮಾನರು ಬಹಳ ಉತ್ಸಾಹದಿಂದ ಅಂದಿನ ವ್ಯವಸ್ಥೆ ಸ್ನೆಯನ್ನು 
ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದರು. ಆದರೆ ಅಂದು ಬೆಪರೀತ 


ಮಳೆ. ಆ ಮಳೆಯಲ್ಲಿಯೇ" ಗಾಂಧಿಯವರನ್ನು ಕಾಣಲು ಮತ್ತು 


ಅವರ ಭಾಷಣವನ್ನು ಕೇಳಲು ಸುಮಾರು 40 ಸಾವಿರ ಜನ 
ಸೇರಿದ್ದರೆಂದು ಪತ್ರಿಕೆಯಲ್ಲಿ ವರದಿಯಾಗಿದೆ. ಆಗ ಸೆಂಟಲ್‌ 
ಕಾಲೇಜಿನಲ್ಲಿ ವ್ಯಾಸಂಗ 'ಮಾಡುತ್ತಿದ್ದ ನಿಜಲಿಂಗಪ್ಪನವರು ತಮ್ಮ 
ಸಹಪಾಠಿಗಳಾಗಿದ್ದ ನಿಟ್ಟೂರು ಶ್ರೀನಿವಾಸರಾಯರು, ಸಿದ್ಧವನಹಳ್ಳಿ 
ಕೃಷ್ಣಶರ್ಮ, ಎಂ.ಎನ್‌. ಕೃಷ್ಣರಾವ್‌, ಕಲಾ ಮೆಂದಿರದ 
ಅ.ನ. ಸುಬ್ಬರಾವ್‌ ಮುಂತಾದವರೊಡನೆ ಸಭೆಗೆ ನಡೆದುಕೊಂಡು 
ಹೋಗಿದ್ದರು. ಆಗ್ಗೆ ಗಾಂಧೀಜಿ ಇನ್ನೂ ತುಂಡು ಬಟ್ಟೆ ಧರಿಸಲು 
ಪ್ರಾಂಭಿಸಿರಲಿಲ್ಲ. ಪೈಜಾಮ, ಜುಬ್ಬ ಮತ್ತು ಗಾಂಧಿ ಟೋಪಿ 
ಧರಿಸುತ್ತಿದ್ದರು. (ತುಂಡು ಬಟ್ಟೆ ಧರಿಸಲು ಪ್ರಾರಂಭಿಸಿದ್ದು 1921 
ಸೆಪ್ಟೆಂಬರ್‌ 22ರಿಂದ) ಪ್ರಥಮಬಾರಿ ಗಾಂಧಿಯವರನ್ನು ಕಂಡು 
ಹಾಗೂ ಅವರ ಭಾಷಣವನ್ನು ಕೇಳಿದ ನಿಜಲಿಂಗಪ ಸನವರು 
ಗಾಂಧಿಯವರ ಪ್ರಭಾವಕ್ಕೆ ಒಳೆಗಾದರು 

ಎದಡನ ಬಾಲ : 1924ರ 
ಡಿಸೆಂಬರ್‌ 26ರಿಂದ 28ರವರೆಗೆ (ಮೂರು ದಿವಸ) ಬೆಳಗಾವಿಯಲ್ಲಿ 
ಅಖಿಲ ಭಾರತ 43ನೇ ರಾಷ್ಟೀಯ ಕಾಂಗೆಸ್‌ ವಾರ್ಷಿಕ ಅಧಿವೇಶನ 
ನಡೆಯಿತು. ಅದು ಮಹಾ 4 ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆದ 
ಏಕೈಕ ಸಮ್ಮೇಳನವಾಗಿತ್ತು. ಆ ಸಮಯಕ್ಕೆ ನಿಜಲಿಂಗಪ್ಪನವರು 
ಕಾಂಗ್ರೆಸ್‌ನ ಒಬ ಸ ನ ಸಾಮಾನ್ಯ ಸದಸ್ಯನಾಗಿದ್ದರು. ಹಿರಿಯ ನಾಯಕರ 
ಭಾಷಣಗಳನ್ನು ಕೇಳುವುದರೊಂದಿಗೆ ಗಾಂಧಿಯವರನ್ನು 
ಹತ್ತಿರದಿಂದ ದಿ ಕಾರಣಕ್ಕೆ ನಿಜಲಿಂಗಪ ನವರು 
ಆ "' ಸಮ್ಮೇಳನಕ್ಕೆ ಹೋಗಲು ಬಹು ಉತ್ಪ್ಸುಕರಾದರು. “ಆದರೆ 
ಪ್ರತಿನಿಧಿ ಶುಲ್ಕ ತೆರಬೇಕಾಗಿತ್ತು. ಜೊತೆಗೆ ಪ್ರೆಯಾಣದ ಹಾಗೂ 
ಊಟ ವಸತಿಗಳ ವೆಚ್ಚ ಬೇರೆ. ಅವರ ಅದ್ಭ ಪಕ್ಕೆ ಶ್ರಿ ಶ್ರೀಮಂತರೊಬ್ಬರ 
ಮಗನಾಗಿದ್ದ ಸಹಪಾಠಿಯೊಬ್ಬ ಅವರ ವೆಚ್ಚ ಬೇಕಾದ ಹಣವನ್ನು 
ಕೊಡಲು ಮುಂದೆ ಬಂದ. ಬೆಳಿಗಾವಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ 
ನಾಯಕರುಗಳ ಭಾಷಣಗಳನ್ನು ಕೇಳುವ "ಅವರನ್ನು ಸನಿಹದಿಂದ 
ನೋಡುವ ಮನೋಭಾವವು pr ಅಂತರಂಗದ. ಮಾರ್ಪಾಡಿಗೆ 
ಕಾರಣವಾಯಿತು. ಉತ್ಸಾಹದಿಂದ ಭಾಗಿಯಾದ ನಿಜಲಿಂಗಪ್ಪ ಸನವರ 
ಮೇಲೆ ಬೆಳಗಾವಿ ಸಮ್ಮೇಳನ ಅದ್ಭುತ ಪ್ರಭಾವ ಬೀರಿ "ತಾನು 


ಏಕೀಕೃತಗೊಂಡ ಕರ್ನಾಟಕದ ಪ್ರಥಮ । ಮುಖ್ಯಮಂತ್ರಿ Fee 


ಎ ವೇಮಗಲ್‌ ಸೀನು ಬರ್‌, 


ಇನ್ನು ಮುಂದೆ ಖಾದಿಯನ್ನು 
ಮಾತ್ರ ತೊಡುವುದಾಗಿ 
ನಿರ್ಧರಿಸಿ, ತಮ್ಮ 
ಜೀವಿತದ ಕೊನೆಯವರೆಗೂ 
ಖಾದಿಯನ್ನೇ ಧರಿಸಿದರು. 
1927ರಲ್ಲಿ ಗಾಂಧೀಜಿ 
ಆರೋಗ್ಯಸುಧಾರಣೆಗಾಗಿ ನಂದಿ ಬೆಟ್ಟದಲ್ಲಿ 45 


ದಿವಸ ತಂಗಿದ್ದಾಗ 
ಮಹಾತ್ಮರ ಆರೋಗ್ಯದ ಬಗೆಗಿನ ವರದಿಗಳನ್ನು ನಿಜಲಿಂಗಪ್ಪನವರು 
ಪ್ರತಿನಿತ್ಯ. ಕುತೂಹಲದಿಂದ ಓದಿ ತಿಳಿದುಕೊಳ್ಳುತ್ತಿದ್ದರು. 
ಗಾಂಧಿಯವದ 


ಕೊನೆಯ ಭೀಟ : "194ಕ್ಕೆ ಮುಂಚೆ 
ಹಳೆಯ ಮೈಸೂರಿನಲ್ಲಿ ಹರಿಜನರನ್ನು ಚೆನ್ನಾಗಿ ಕಾಣುತ್ತಿಲ್ಲವೆಂದು 
ಗಾಂಧಿಯವರಿಗೆ ಯಾರೋ ತಪ್ಪು ಮಾಹಿತಿಯನ್ನು ನೀಡಿದ್ದರು. 
ಈ ಬಗ್ಗೆ ಗಾಂಧಿಯವರಿಗೆ ವಸ್ತುಸ್ಥಿತಿಯನ್ನು ವಿವರಿಸಲು 1948ನೇ 
ಜನವರಿಯಲ್ಲಿ ನಿಜಲಿಂಗಪ್ಪನವರು ಇತರರೊಂದಿಗೆ ದೆಹಲಿಗೆ 
ಹೋದರು. ಜನವರಿ 30ರಂದು ನವದೆಹಲಿಯ ಬಿರ್ಲಾ ಭವನದಲ್ಲಿ 
ಗಾಂಧೀಜಿ ಸಂಜೆ 5-00 ರಿಂದ 5-30 ವರೆಗೆ ನಿಜಲಿಂಗಪ್ಪ, 
ಎಚ್‌.ಸಿ.ದಾಸಪ್ಪ ಮತ್ತಿತರರೊಂದಿಗೆ ಭೇಟಿಗಾಗಿ ಸಮ್ಮತಿಸಿದ್ದರು. 
ನಿಜಲಿಂಗಪ್ಪ ಸ್ತನವರು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋದರು. 
ದುರದೃಷ್ಟವಶಾತ್‌ ಅಲ್ಲಿಗೆ ಹೋಗುವ ಹೊತ್ತಿಗೆ ನಾಥೂರಾಂ 
ಗೂಡ್ಬೆ ಗಾಂಧಿಯವರಿಗೆ ಗುಂಡಿಟ್ಟು ಕೊಂದಿದ್ದ ಬಿರ್ಲಾ ಭವನದಲ್ಲಿ 
ಗಾಬರಿ ಕೋಲಾಹಲಗಳು ಡಿದ. ಗಾಂಧಿಯವರ 
ಮರಣದ ಸುದ್ದಿಯನ್ನು ಪತಿ ಬಾಬುರಾಜೇಂದ್ರ ಪ್ರಸಾದ್‌, 
ಪ್ರಧಾನ ಮಂತ್ರಿ i? ನೆಹರು ಮತ್ತು ಸರ್ದಾರ್‌ ಪಟೇಲ್‌ 
ಮತ್ತಿತರರಿಗೆ ಮೊದಲು ತಿಳಿಸಿದವರು ನಿಜಲಿಂಗಪ ಸನವರೇ. 
ಓಷಅಂಗಪ್ತನವರ ಭಾಷಣ : 1989ರ ಅಕ್ಟೋಬರ್‌ 2ರ 
ಗಾಂಧಿ ಜಯಂತಿಯಂದು ಹುಬ್ಬಳ್ಳಿ ಲಯನ್ಸ್‌ ಕ್ಷಬ್‌ನವರು 
ಏರ್ಪಡಿಸಿದ್ದ ಸಮಾರಂಭದಲ್ಲಿ “ನೆಜಲಿಂಗಪ ನವರು ಹೀಗೆ 
ಮಾತನಾಡಿದರು. ಪತ್ರಿಕೆಗಳಲ್ಲಿ ಪ್ರಕಟವಾದ ವರದಿ “ಸತ್ಯ 
ಅಹಿಂಸೆಗಳ ಮೂಲಕ ಶಸ್ತಾಸ್ತಗಳಿಲ್ಲದೆಯೇ ಶತ್ರುವನ್ನು ಗೆದ್ದು ದೇಶಕ್ಕೆ 
ಸ್ವಾತಂತ್ರ್ಯ ತಂದಿದ್ದ ಗಾಂಥೆಯವರನ್ನು ನಾವು ಮರೆತೇಬಿಟ್ಟಿರುವ 
ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಸ್ಟಾರ್ಥರಹಿತವೂ ಜನಸೇವೆಗಾಗಿ 
ಬದುಕನ್ನು ಮುಡುಪಾಗಿಟ್ಟವರೂ ಆಗಿದ್ದ ನಾಯಕರುಗಳಲ್ಲಿ 
ಗಾಂಧೀಜ ಪ್ರಮುಖರೆಂದು ನಿಜಲಿಂಗಪ್ಪ ಸನವರು ಬಣ್ಣಿಸಿದರು. 
ಸ್ವಲ್ಪಮಟ್ಟಿಗಾದರೂ ಗಾಂಧೀಯವರ ಮಾರ್ಗವನ್ನನುಸರಿಸಲು 
ಸಭಿಕರಿಗೆ ಕರೆ ನೀಡಿದರು. ರಾಮ, ಬುದ್ಧ ಏಸು ಮತ್ತು ಬಸವ 
ಇವರ ಸಂದೇಶಗಳ ಬಗ್ಗೆ ಸ್ವಲ್ಪ ಹೊತ್ತು ವಿವರಿಸಿ ಗಾಂಧೀಜಿ 
ಅವರೆಲ್ಲರಲ್ಲಿ ಅತ್ಯಂತ ಶ್ರೆ ಶ್ರೇಷ್ಠ ಕಿ ಎಂದು "ನುಡಿದರು. ತ್ಯ 
ಏಜಅಂಗಪ್ಪನವರ ದೃಕ್ತ ಗಾಂಧೀಜ : “ಗಾಂಧೀಜಿ 
ನೋಡುವುದಕ್ಕೆ ಅಷ್ಟೇನು ಚನ್ನಾಗಿರಲಿಲ್ಲ. ಆದರೆ ಅವರಲ್ಲೊಂದು 
ವಿಶಿಷ್ಟ ಶಕ್ತಿ ಇತ್ತು. ಇಡೀ ದೇಶವನ್ನು ಮೋಡಿ ಮಾಡಿದರು. ಯಾರೇ 
ಭಿನ್ನಾಭಿಪ್ರಾಯ ಇದ್ದವರು ಅವರ ಹತ್ತಿರ ಹೋದರೆ ಎರಡೇ 
ನಿಮಿಷಗಳಲ್ಲಿ ಗಾಂಧೀಜಿ ಹೇಳಿದುದನ್ನು ಅವರು ಒಪ್ಪಿಕೊಳ್ಳುತ್ತಿದ್ದರು. 
ಇದು. ಎಲ್ಲರ ಅನುಭವವಾಗಿತ್ತು ಹೀಗಾಗಿ ಯಾರೂ 
ಗಾಂಧಿಯವರನ್ನು ವಿರೋಧಿಸುತ್ತಿರಲಿಲ್ಲ.” ಗಾಂಧಿವಾದಿಗಳಾಗಿದ್ದ 
ನಿಜಲಿಂಗಪ್ಪ ಸನವರು ಮಾಡುತ್ತಿದ್ದ “ಗಾಂಧಿಯವರಿಗೆ ಸ ಸಂಬಂಧಪಟ್ಟ 
ಭಾಷಣದ. ಕೊನೆಯಲ್ಲಿ “ಗಾಂಧೀಜಿಯವರನ್ನು ನೆನಪಿಸಿಕೊಳ್ಳಿ 
ಹಾಗೂ ಅವರನ್ನು ಅನುಸರಿಸಿ.” ಎಂದು ಹೇಳುತ್ತಿದ್ದರು. 


2 ಹಂಪುಟ : 3 - ಪಂಜಿಪೆ : 3 - ಡಿಸೆಂಐರ್‌- 2021 


ಭಾರತದ ಸ್ವಾತಂತ್ಯ ಹೋರಾಟದಲ್ಲ ಮಹಿಲೆಯರು 


(ಜಾನ ಸಂಚಕೆಯಂದ ಜಂ 1 6ದದೆ) 


ಗಂಗೂಬಾಂಖ ಅಂಬಲ 
ಸಿದ್ದಾಪುರದ ದೇಶಭಕ್ತರ ಕುಟುಂಬದಲ್ಲಿ 1908ರಲ್ಲಿ ಜನಿಸಿದ 
ಗಂಗೂಬಾಯಿ ವಿಜಾಪುರ ವಾಸಿಯಾದ ಅಂಬಲಿ ಅವರನ್ನು 
ಮದುವೆಯಾದರು. ಇವರು ಪತಿಯೊಂದಿಗೆ ರಾಷ್ಟ್ರೀಯ 
ಚಳುವಳಿಯಲ್ಲಿ ಭಾಗವಹಿಸಲಾರಂಭಿಸಿದ್ದರು. ಹೋಲೇಸರ 
ಹಿಂಸೆ ತಾಳಲಾರದೆ ಇವರ ಕುಟುಂಬ 1928ರಲ್ಲಿ 
ವಿಜಾಪುರದಿಂದ ಸೊಲ್ಲಾಪುರಕ್ಕೆ TE 
ಅಲ್ಲಿ ಸೇಂದಿ ಅಂಗಡಿ ಪಿಕೆಟಿಂಗ್‌, ಉಪ್ಪಿನ ಸತ್ಯಾಗ್ರಹದಲ್ಲಿ 
ಪಾಲ್ಗೊಂಡರು. ಅಲ್ಲಿನ ಹೋಲೀಸರು "ಅವರನ್ನು ಬೆನ್ನು 
ಹತ್ತಿದ್ದರಿಂದ ಪುನಃ ವಿಜಾಪುರಕ್ಕೆ ಸಳಾಂತರಗೊಂಡರು. 
1932ರ ಕರನಿರಾಕರಣ ಚಳುವಳಿಯಲ್ಲಿ ಭಾಗವಹಿಸಿದಾಗ 
ಒಂದು ವರ್ಷ ಕಠಿಣ ಶಿಕ್ಷೆ ಹಾಗೂ ರೂ. 75 ದಂಡ 
ವಿಧಿಸಲಾಯಿತು. ದಂಡ ತೆರಲಾಗದ ಇವರಿಗೆ ಇನ್ನೂ 
ಮೂರು ತಿಂಗಳ Ye ಅಧಿಕಗೊಂಡಿತು. ಗಾಂಧಿ ಅವರು 
21 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಪೂರ್ಣ 
ಸತ್ಯಾಗ್ರಹವನ್ನು ಇವರು ಬಿಜಾಪುರದಲ್ಲಿ ಕೈಗೊಂಡರು. 
“ಚಲೇಜಾವ್‌' ಚಳುವಳಿಯ ಸಂದರ್ಭದಲ್ಲಿ ಅವರು 
ಭೂಗತರಾಗಿ ಕೆಲಸ ನಿರ್ವಹಿಸಿದರು. 

ದೇವಯಾನಿ ಯಾನೆ ಲಕ್ಷ್ಮಿ ಹಲಿಪೈ 

ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿಯೇ 1913ರಲ್ಲಿ 
ಬೀಳಗಿಯಲ್ಲಿ ದೇವಯಾನಿ ಅವರು ಜನಿಸಿದರು. ಮನೆಯಲ್ಲಿನ 
ಸ್ವಾತಂತ್ರ್ಯ ಹೋರಾಟದ, ಸತ್ಯಾಗ್ರಹದ ಚರ್ಚೆಗಳೊಂದಿಗೆ 
ಬೆಳೆದ ದೇವಯಾನಿ ಪತಿಯೊಂದಿಗೆ ಅರಣ್ಯ ಸತ್ಯಾಗ್ರಹದಲ್ಲಿ 
ಫಿ ಭಾಗವಹಿಸಿದರು. ಪತಿ ಹರಿ ಪೈ ಅವರಿಗೆ 


ಒಂದು 


- ಇಂದಿರಾ ಕೃಷ್ಣಪ್ಪ, 


ನ ಯುಂ EES SESE EEE 


ತಿಂಗಳ ಶಿಕ್ಷೆ ಮತ್ತು ನೂರು ರೂ. ದಂಡ 
ವಿಧಿಸಲಾಯಿತು. ಬಂ ಕಟ್ಟಲಾಗದ್ದರಿಂದ ಮನೆ ಜಪ್ತಿ, 
ಪಾತ್ರೆ ಪಗಡಗಳ ಹರಾಜು ಆಯಿತು. ಇದರಿಂದಾಗಿ ಇನ್ನಷ್ಟು 
ಧರ್ಯದಿಂದ ಇವರು ಪ್ರಭಾತ್‌ಪೇರಿ, ಮನೆ ಅಂಗಳದಲ್ಲಿ 
ಧ್ವಜವಂದನೆ, ಮಹಿಳೆಯರು ಮತ್ತು ಮಕ್ಕಳ ಸಂಘಟನೆಯಲ್ಲಿ 
ತೊಡಗಿದರು. ಹೋಲೀಸರು ಇವರ ಮನೆ ಅಂಗಳದ 
ಧ್ವಜ ಕಿತ್ತೆಸದಾಗ, ಗೋಡೆಯ ಮೇಲೆ ಧ್ವಜ ಚಿತ್ರ ಬರೆದು 
ಅದರ ಮುಂದೆ ಧ್ವಜ ವಂದನೆ ಮಾಡಿಸಲಾರಂಭಿಸಿದರು. 
ಕರನಿರಾಕರಣೆ ಚಳುವಳಿಯ ಸಂದರ್ಭದಲ್ಲಿ ಗಾಂಜಾ 
ಅಂಗಡಿ ಅನಂತರಾಯರ ಮನೆ ಮುಂದೆ ಸತ್ಯಾಗ್ರಹದಲ್ಲಿ 
ಹೂಡಿದ್ದ ಲಕ್ಷ್ಮಿ ಅವರ ಮಡಿಲಲ್ಲಿದ್ದ ಮಗುವನ್ನು 
ಎತ್ತಿಹಾಕಿದ್ದರಿಂದ ಮಗು ಬಿದ್ದು ರಕ್ತಸ್ರಾವವಾಗಿತ್ತು. ಆದರಿಂದ 
ಉಳಿದ ತಡೆ ಸತಾ ಹದಲ್ಲಿದ್ದವರು ಇವರ ನೆರವಿಗೆ 
ಆಗಮಿಸಿದರು. ಅವರಲ್ಲರೊಂದಿಗೆ ಅವರನ್ನೂ ಬಂಧಿಸಿ, 
ಹಿಂಡಲಗಾ ಜೈಲಿನಲ್ಲಿಟ್ಟರು. ಗರ್ಭಿಣಿಯಾಗಿದ್ದ ಅವರಿಗೆ 
ಸರಿಯಾದ ಊಟದ ವ್ಯವಸ್ಥೆ ಯಿಲ್ಲದೆ, ಜೈಲಿನಲ್ಲಿಯೇ 
ಗರ್ಭಪಾತವಾಯಿತು. ಇವರೆ ಜೊತೆಯಲ್ಲಿದ್ದ ಕಮತ 
ಸೀತಾಬಾಯಿ ಅವರು ಲಕ್ಷ್ಮಿ ಹಾಗೂ "ಮೆಗುವಿನ ಆರ್ಲೆಕೆ 
ಮಾಡಿದರು. 1930ರಲ್ಲಿ ಒಂದು ತಿಂಗಳು ಮತ್ತು ನಾಲ್ಕು 
ತಿಂಗಳು, 1942ರಲ್ಲಿ ಎರಡು ವರ್ಷ ಇವರಿಗೆ ಮತ್ತು 
ಪತಿಗೆ ಶಿಕ್ಷೆಯಾಯಿತು. ಕುಟುಂಬಸ್ಥರು ಸಹ ಚಳುವಳಿ 
ಮಾಡುತ್ತಿರುವ ಕಾರಣದಿಂದ ಲಕ್ಷ್ಮಿ ಅವರಿಗೆ ಅನೇಕ 
ರೀತಿಯಲ್ಲಿ ತೊಂದರೆ ಕೊಡುತ್ತಿದ್ದರೂ ಲೆಕ್ಕಿಸದೆ ರಾಷ್ಟ್ರೀಯ 
ಚಳುವಳಿಯಲ್ಲಿ ಇವರು ಭಾಗವಹಿಸುತ್ತಿದ್ದರು. 
ಮುಂದುವರಿಯುವುದು... 


Chronology of f events of pers sonal & Public life of Mahatma Gandhi ಹದ 


(year wise - from 1869) 


1898 November 3. Cabled Colonial Secretary 
protesting against Visitors’ and Embarkation Fees 
imposed under the Immigration Act. 

November 19. Locations Notice published in the 
Government Gazette. 

November 28. Gandhi represented to the Indian 
National Congress about serious financial loss from 
enforcement of the Locations order. WAH 

November 29. Participated in inaugural ceremony of 
the International Printing tiePress in Durban set up 
at his suggestion. 

December 31. Drew up petition to Secretary of State 
for Colonies regarding Dealers’ Licences Act, 1897. 
1899 January 11. Forwarded to Natal Governor 
Indian petition regarding licences. January 21. 
Addressed to the Press and public in India general 
letter, calling for urgent attention to Indian grievances 
regarding licences. 

January 22. Sought, by petition, 
intervention in regard to licensing law. 
March 20. Contributed to The Times of India a special 
article on plague panic in Natal, the first of a series by 


Viceroy’s 


him on the position of Indians in South Africa. 


April 25. The Transvaal Government ordered Asiatics 
to move to the Locations before July 1. 


September 9. Cabled Colonial Secretary for facilities 
to Indians to leave the Transvaal, in view of imminence 
of British-Boer hostilities. 

October 17. Meeting of English-speaking Indians 
decided to offer Indians’ services to the Natal 
Government on the outbreak of the Boer War. Gandhi 
had a medical check-up by Dr Prince and was found 
fit for service in ambulance work 


October 19. Communicated Indian offer to 
Government, forwarding list of volunteers headed by 
himself. 

October 23. Indian offer welcomed by Government 

who indicated their willingness to avail of it on 
suitable occasions. 

To be continued... 

Courtesy : Mahatma Gandhi A Chronology 

Published by : Ministry of Information & 

Broadcasting, Govt. of India 

Collection by : Dr. Poornima Jogi, N.S.S. 


ಪಂಪುಟ : 3 - ಪಂಜಿಹೆ : 3 - ಡಿಸೆ೦ಬರ್‌- 2೦21 13 | 


ಈನ್ನಡ... ತನ್ನಡಿಗ... ಕರ್ನಾಟಕ : ರಾ.ಹ. ದೇಶಪಾಂಡೆ 


- ಡಾ. ರಾಮಲಿಂಗೇಶ್ವರ (ಸಿಸಿರಾ) 


ಕರ್ನಾಟಕ ಏಜೀಕರಣವಾಗಿ 2೦೭1ನೇ ನವೆಂಬರ್‌ 1ನೆಯ ತಾಲಿಂಖಗೆ ಅರವತ್ತೈದು ವರ್ಷಗಚಾಗುತ್ತದೆ. ಕರ್ನಾಟಕದ ಏಕಿಂಕರಣ 
ಹೋರಾಟವು ಕಹಿ-ಸಿಹಿ ಘಟನೆಗಳ ಸೃರಣಲೋಕವನ್ಸೇ ತೆರೆದಿಡುತ್ತವೆ. ಈ ಪ್ರರದಲ್ಲ ಕರ್ನಾಟಕ ಏರೀಕರಣಕ್ಲಾಗಿ ಹಾಹಿತ್ಯ, ಸಂಸ್ಥ, 
ಸಮಾಜ, ಶಿಕ್ಷಣ, ರಾಜಕಾರಣದ ಮೂಲಕ ಈಸ್ಸಡ ನಾಡು ಹುಡಿ ಹಣ್ಣದ ಮಹಾನ್‌ ಜೇತನಗಚನ್ನು ಗಾ೦ಥಿ ಭವನ ಹ್ಕಲಿಹುತ್ತದೆ. 


“ಸಿರಿಗನ್ನಡಂ ಗೆಲ್ಲೆ” ಮಂತ್ರದೃಷ್ಟಾರರಾದ ಹಾಗು ರಾ.ಹ. 
ದೇಶಪಾಂಡೆ ಎಂದೇ ಪ್ರಸಿದ್ಧರಾದ. ರಾಮಚಂದ್ರ ಹಣಮಂತರಾವ 
ದೇಶಪಾಂಡೆ ಅವರು ಧಾರವಾಡದ ನರೇಂದ್ರ ಗ್ರಾಮದಲ್ಲಿ 
ಜನಿಸಿದ್ದರು. ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ 'ಪಡೆದ್ದು 
1878ರಲ್ಲಿ ಸರಕಾರಿ ಹೈಸ್ಕೂಲಿನಲ್ಲಿ ಮೆಟ್ರಿಕ್‌, ಧಾರವಾಡ 


ಕೇಂದ್ರಕ್ಕೆ ಪ್ರಥಮನಾಗಿ ಹಾಗು ಮುಂಬಯಿ ವಿಭಾಗಕ್ಕೆ 


21ನೆಯವರಾಗಿ ಉತ್ತೀರ್ಣರಾದರು. ಕಾಲೇಜು ಶಿಕ್ಷಣಕ್ಕಾಗಿ 
ಪುಣೆಯ ಡೆಕ್ಕನ್‌ ಕಾಲೇಜಿನಲ್ಲಿ ಇಂಟರ್‌ಮೀಡಿಯಟ್‌ನಲ್ಲಿ 
ಮುಂಬಯಿ ವಿಶ್ವವಿದ್ಯಾಲಯಕ್ಕೆ ಎರಡನೆಯ ಸ್ಥಾನ ಪಡೆದರು. 
1881ರಲ್ಲಿ ಇಂಗ್ಲೀಷ್‌ ಭಾಷೆಯಲ್ಲಿಯ ಪರಿಣಿತಿಗಾಗಿ ಹ್ಯಾವಲಾಕ್‌ 
ಬಹುಮಾನ ದೊರೆಯಿತು. ಸಂಸ್ಕೃತ ಭಾಷೆಯಲ್ಲಿಯೂ 


ಪರಿಣಿತರಾಗಿದ್ದ ಇವರು 1882ರಲ್ಲಿ "ಬಿ.ಎ. (ಆನರ್ಸ್‌)ನಲ್ಲಿ 


ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಕ್ಕಾಗಿ ಮುಂಬಯಿ 
ಸರಕಾರ ಇವರನ್ನು “ದಕ್ಷಿಣಾ ಫೆಲೊ” ನೀಡಿ ಗೌರವಿಸಿತು. 
1884ರಲ್ಲಿ ಕನ್ನಡ ಭಾಷಿಕರಲ್ಲಿ ಎಂ.ಎ. ಪದವಿ ಗಳಿಸಿದ 
ಪ್ರಥಮರೆಂದು “ಎಂ.ಎ. ದೇಶಪಾಂಡೆ” ಎಂದೂ ಸಹ 
ಪ್ರಸಿದ್ಧರಾಗಿದ್ದರು. 


ದಕ್ಷಿಣ ಮುಂಬಯಿ ಜಾಗದ ಶಿಕ್ಷಣಾಧಿಕಾರಿಗಳಾಗಿದ್ದ 


ರಸೆಲ್‌ ಅವರು ರಾ.ಹ.ದೇಶಪಾಂಡೆ ಅವರನ್ನು, ಶಿಕ್ಷಣ 
ಇಲಾಖೆಯ ನಿರ್ದೇಶಕ ಚಾಟ್‌ಫೀಲ್ಡ್‌ ಅವರ ಮುಖಾಂತರ 
ಬೆಳಗಾವಿಯಲ್ಲಿಯ ಸರದಾರ ಹೈಸ್ಕೂಲಿಗೆ ಸಹಾಯಕ ಹೆಡ್‌ 
ಮಾಸ್ತರ ಆಗಿ ನೇಮಿಸಿದರು. ಕಾರವಾರದಲ್ಲಿ ಇವರು ಉಪಶಿಕ್ಷಣ 
ನಿರೀಕ್ಷಕರಾಗಿ, ತರಬೇತಿ ಪಡೆದು ಕಾಲೇಜಿನ ಉಪಪ್ತಿನಿಪಾಲರಾಗಿ, 
ಪಿನಿಪಾಲ ಆಗಿ, ಕನ್ನಡ ಭಾಷಾಂತರಕಾರರಾಗಿ, ಮುಂಬಯಿ 
ಶಿಕ್ಷಕರ ತರಬೇತಿ ಕಾಲೇಜಿನ ಪ್ರಾಧ್ಯಾಪಕರಾಗಿ, ಪಠ್ಯಪುಸ್ತಕಗಳ 
ಪರಿಷ್ಕರಣ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ದಕ್ಷ 
ಅಧಿಕಾರಿಯೆಂದು ಹೆಸರಾಗಿದ್ದ ರಾ.ಹ. ದೇಶಪಾಂಡೆ ಅವರು 
ಕನ್ನಡಕ್ಕಾಗಿ ನಡೆಸಿದ ಹೋರಾಟವನ್ನು ಸಹಿಸದ ಮರಾಠಿ 
ಅಧಿಕಾರಿಗಳ ಕನ್ನಡ ವಿರೋಧಿ ಯೋಜನೆಗಳಿಂದಾಗಿ, ಇವರು 
20 ವರ್ಷಗಳ ಅವಧಿಯಲ್ಲಿ 22 ಸಲ ಹುದ್ದೆಯಿಂದ ಹುದ್ದೆಗೆ 
ವರ್ಗಾವಣೆಗೆ ಗುರಿಯಾಗಬೇಕಾಯಿತು. 


ಉತ್ತರ ಕರ್ನಾಟಕದಲ್ಲಿ ಕನ್ನಡದ ದ್ವನಿಯಾಗುವಂತಹ 
ಸಂಸ್ಥೆಯೊಂದನ್ನು ಕಟ್ಟಲು ಸತತ ಮೂರು ವರ್ಷಗಳವರೆಗೆ 
ಪರಿಶ್ರಮಪಟ್ಟ ರಾ.ಹ. ದೇಶಪಾಂಡೆಯವರು 1899ರಲ್ಲಿ 
ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ, ಅದರ 
ಪ್ರಥಮ ಕಾರ್ಯದರ್ಶಿಯಾದರು. TE 
ಪತ್ರವ್ಯ ವಹಾರಗಳಲ್ಲೆಲ್ಲ “ಕನ್ನಡ ಬೆಳೆಯಲಿ” ಎನ್ನುವ 
ಘೋಷ ವಾಕ್ಯವನ್ನು. ಬರೆಯುತ್ತಿದ್ದ ಇವರು “ಸಿರಿಗನ್ನಡಂ 
ಗೆಲ್ಗೆ” ಎನ್ನುವ ಘೋಷವಾಕ್ಯವನ್ನು 1893ರಲ್ಲಿ ಬಳಸಲು 
ಪ್ರಾರಂಭಿಸಿದರು. ನಂತರ ಈ ಘೋಷವಾಕ್ಕದಿಂದ ಪ್ರಭಾವಿತರಾದ 
ಬಿ.ಎಮ್‌. ಶ್ರೀಕಂಠಯ್ಯ ಅವರೂ ಇದನ್ನು ತಾವೂ ಬಳಸಿ 
ಜನಪ್ರಿಯಗೊಳಿಸಿದರು. `ೈರ್ನಾಟಕ ವಿದ್ಯಾವರ್ಧಕ ಸಂಘವು 
1907ರಲ್ಲಿ ಅಖಿಲ ಕರ್ನಾಟಕ ಗ್ರಂಥಕರ್ತರ ಸಮ್ಮೇಳನವನ್ನು 
ಮೊಟ್ಟ "ಮೊದಲ ಬಾರಿಗೆ ಸಂಘಟಿಸಿತು. ಈ" ಮೂಲ 


ಉತ್ತರ ಕರ್ನಾಟಕದಲ್ಲಿ ಕನ್ನಡವನ್ನು 
ಪುನರುಜ್ಜೇೀವನ'ಗೊಳಿಸಲು 
ಅವರ ಪರಿಶ್ರಮವು ಅಮೂಲ್ಯ 
ವಾದುದಾಗಿದೆ. ಕನ್ನಡ ಭಾಷಾ 
ಅಭಿವೃದ್ಧಿಗಾಗಿ 1915 ಮೇನಲ್ಲಿ ಕನ್ನಡ 
ಲೇಖಕರ ಸಂಘವೊಂದನ್ನು ಕಟ್ಟುವ 
ಸಲಹೆಯನ್ನಿತ್ತರು. ಮರು ವರ್ಷವೇ 
ಮೈಸೂರು ಸರಕಾರದವರು ಕನ್ನಡ 
ಸಾಹಿತ್ಯ ಪರಿಷತ್ತಿಗಾಗಿ Te» 
ರಚಿಸುವ ಉಪಸಮಿತಿಯಲ್ಲಿ ಪ್ರಧಾನ ಪಾತ್ರ EE, 
ಕರ್ನಾಟಕ ಏಕೀಕರಣಕ್ಕಾಗಿ ಪರಿಶ್ರಮಪ ಪಟ್ಟವರಲ್ಲಿ ಅಗ್ರಹಂಕ್ಕಿಯಲ್ಲಿ 
ರಾ.ಹ.ದೇಶಪಾಂಡೆಯವರಿದ್ದಾರೆ. 


ಸಾಹಿತ್ಯಿಕವಾಗಿ ರಾ.ಹ.ದೇಶಪಾಂಡೆ ಅವರು ಬಾಲಕರಿಗೆ ಹಾಗು 
ತರುಣರಿಗೆ ಅವಶ್ಯಕವಿರುವ ಸುಮಾರು 30 ಚರಿತ್ರಗ್ರಂಥಗಳನ್ನೂ, 
ಪಠ್ಯಗಳನ್ನೂ “ಚೆ ತನ್ಯ ಚರಿತ್ರೆ', "ಗ್ರೇಟ್‌ ಬ್ರಿಟನ್‌ ಅಯಲ್ಯಾರ೯ಡ 
ದೇಶಗಳ ಸಂಕ್ಷಿಪ್ತ” ವರ್ಣನೆ”, “ಚರಿತ್ರ ಸಂಗ್ರಹ', “ಅಕ್ಬರ 
ಚಕ್ರವರ್ತಿಯ ಚರಿತೆ' "ಮೊಗಲ ಬಾದಶಾಹಿ', ಭರತ ಖಂಡದ 
ಧರ್ಮಸ್ಥಾಪಕರೂ ಧರ್ಮಸುಧಾರಕರೂ', “ಬಾಯಿಲೆಕ್ಕದ 
ಮೊದಲನೆಯ ಪುಸ್ಪಕ', ಕಥೆಗಳನ್ನೊಳಗೊಂಡ “ಬೀರಬಲ್ಲನ 
ಚರಿತ್ರೆ' (ಪೂರ್ವಾರ್ಧ), “ಛತ್ರಪತಿ ಶಿವಾಜಿ ಮಹಾರಾಜ' ಮತ್ತು 
“ಕರ್ನಾಟಕ ಸಾಮ್ರಾಜ್ಯ' (3 ಸಂಪುಟಗಳು) ಹಾಗೂ ಇನ್ನಿತರ 
ಕೃತಿಗಳನ್ನು ರಚಿಸಿದ್ದಾರೆ. 
ಮೈಸೂರಿನಿಂದ ಧಾರವಾಡಕ್ಕೆ ಬರುತ್ತಿದ್ದ ಅನೇಕ ಸಾಹಿತಿಗಳಿಗೆ 
ದೇಶಪಾಂಡೆಯವರ ಮನೆ ಅತಿಥಿಗೃಹವಾಗಿತ್ತು. ಬಾಲ 
ಗಂಗಾಧರ ತಿಲಕ ಹಾಗು ಮಹಾತ್ಮಾ ಗಾಂಧಿಯವರ ಪ್ರಭಾವಕ್ಕೆ 
ಒಳಗಾದ ದೇಶಪಾಂಡೆಯವರು ಖಾದಿ ಹಾಗು ಸ್ವದೇಶಿ 
ವ್ರತವನ್ನು ಅಖಂಡವಾಗಿ ಪಾಲಿಸಿದರು. ಅವರ ವ್ಯಕ್ತಿತ್ವದ 
ಅತ್ಯಂತ ಪ್ರಮುಖ ಗುಣ ಅವರ ಕನ್ನಡಪ್ರೆ ೇವು. ಕನ್ನಡ ಪುಸ್ತಕಗಳ 
ಮಾರಾಟದ ಉದ್ದೇಶದಿಂದ, ತಮ್ಮ ವಜಾ 'ಇದವೀಧರ 
ಮಗನನ್ನು ಉಪನ್ಯಾಸಕ ಹುದ್ದೆಗೆ ಹೋಗ ಡದೆ, ತಮ 
ಮನೆಯ “ಶಂಕರ ಪುಸ್ತಕ ಭಂಡಾರ”ದಲ್ಲಿ ತೊಡಗಿಸಿದ್ದರು. 
ನಾಡೋಜ ಪಾಟೀಲ ಪುಟ್ಟಪ್ಪನವರು ಹೇಳುವಂತೆ “ರಾ.ಹ. 
ದೇಶಪಾಂಡೆ ಅವರು ತಮ್ಮ ಕನ್ನಡ ಹಾಗೂ ಕರ್ನಾಟಕಗಳ 
ಅಭಿಮಾನಕ್ಕೋಸುಗ ಮುಂಬಯಿ ಸರಕಾರದಿಂದ ದಂಡನೆಗೆ 
ಒಳಗಾಗಿದ್ದರು. ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗುವುದಕ್ಕೆ 
ಬದಲಾಗಿ "ಹೈಸ್ಕೂಲ್‌ ಹೆಡ್‌ ಮಾಸ್ತರ ಆಗಿ ನಿವೃತ್ತರಾದರು. 
ರಾ.ಹ.ದೇ. ತಮ ಜೀವನದುದ್ದಕ್ಕೂ "ನಿರ್ಮಲ, ನೈತಿಕ ವೈಭವ 
ಮೆರೆದರು. ಅಸಾಮಾನ್ಯ ಧೈರ್ಯ `ಸ "್ಟೈರ್ಯಗಳಿಂದ ಕನ ಡದ 
ಪರವಾಗಿ ಧನಿ ಹಾಗೂ. ಧ್ವಜ ಎತ್ತಿ ಹಿಡಿದರು. ಕನ್ನ ಜಾಯ 
ಏಳ್ಗೆಗಾಗಿ ಕನ್ನಡದ ಗುಡಿ ಕರ್ನಾಟಕ ವಿದಾ ವರ್ಧಕ 
ಸ ಸ್ಥಾಪಿಸಿ ಪೋಷಿಸಿದರು. ನಾಡ ಪ್ರೇಮದ ಜೊತೆಗೆ 
ಪ್ರೇಮವನ್ನು ನಾಡವರ ಹೃದಯದಲ್ಲಿ ನೆಟ್ಟರು. ಪ್ರಖ್ಯಾತಿಗೆ, 
ನೀ ೀಭನೆಗೆ, ಪದವಿಗೆ ತಡಕಾಡದೆ ಆಸೆ ಮಾಡದೆ ಕನ್ನ ಡಿಗರ 
ಆಳುಮಗನಾಗಿ ಅಪಾರ ಸೇವೆ ಸಲ್ಲಿಸಿದರು.” 


a ಪಂಪುಟ : 3 - ಪಂಜಿಪೆ : 3 - ಡಿಸೆಂಐರ್‌- 2021 


ಹೆಮ್ಮೆಯ ಪನ 


(10.16.1902 - 0 


2.2021) 


ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ-ಸಂಸ್ಕೃತಿಯ ವಕ್ತಾರ, 
ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ವೈಜ್ಞಾನಿಕ 
ಬರಹಗಾರೇ ಶಿವರಾಮ ಕಾರಂತರಾಗಿದ್ದಾರೆ. ಆಡುಮುಟ್ಟದ 
ಸೊಪ್ಪಿಲ್ಲ. ಹಾಗೆಯೇ ಕಾರಂತರು ಬರೆಯದ ಸಾಹಿತ್ಯ 
ಪ್ರಕಾರವೇ ಇಲ್ಲವೆನ್ನಲಾಗಿದೆ. ಡಾ. ಶಿವರಾಮ ಕಾರಂತರು 
ಶೇಷ ಕಾರಂತರು ಮತ್ತು ತಾಯಿ ಲಕ್ಷ್ಮೀ ಕಾರಂತರ ಮಗನಾಗಿ 
ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು. ಜೀವಿತಾವಧಿಯಲ್ಲಿ 
ಸುಮಾರು 427 ಪುಸ್ತಕಗಳನ್ನು ರಚಿಸಿದರು. ಅವುಗಳಲ್ಲಿ 
ಕಾದಂಬರಿಗಳು 47. 96ನೆಯ ವಯಸಿನಲ್ಲಿ ಬರೆದ ಹಕ್ಕಿಗಳು 
ವಿಶ್ವ ದಾಖಲೆಯಾಗಿದೆ. ಕರ್ನಾಟಕದ ಪ್ರಮುಖ ಕಲೆಯಾದ 
ಯಕ್ಷಗಾನದ ಉಳಿವಿಗೆ ಪ್ರಯತ್ನಿಸುತ್ತಾ ಹಲವು ಹೊಸ 
ಪ್ರಯೋಗಗಳನ್ನು ಮಾಡಿದ್ದರು. ತಾವೇ ಸ್ವತಃ ನೃತ್ಯವನ್ನು 
ಕಲಿತು, ಬ್ಯಾಲೆಯಲ್ಲೂ ಗಂಭೀರ ಪ್ರಯೋಗಗಳನ್ನು 
ಮಾಡಿದ್ದರು. 


ಯುವಕರಾಗಿದ್ದಾಗ, ಸಮಾಜ ಸುಧಾರಣೆಯಲ್ಲಿ ತೊಡಗಿದ್ದು, 
ವೇಶ್ಯೆಯರನ್ನು, ವೇಶ್ಯಾವೃತ್ತಿಯಿಂದ ವಿಮುಕ್ತರಾಗಲು 
ಪ್ರೇರೇಪಿಸಿ ವಿವಾಹಗಳನ್ನು ಮಾಡಿಸಿದ್ದರು. ಯಕ್ಷಗಾನ 
ತಂಡಗಳನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲಿ ಈ 
ಕಲೆಯನ್ನು ಪ್ರಚುರಪಡಿಸಲು ಯತ್ನಿಸಿದರು. ಮಕ್ಕಳಲ್ಲಿದ್ದ 
ಪ್ರತಿಭೆ ಅರಳಿಸಲು ಪುತ್ತೂರಿನಲ್ಲಿ "ಬಾಲವನ'ವೆಂಬ ಶೈಕ್ಷಣಿಕ 
ಕೇಂದ್ರವನ್ನು ತೆರೆದಿದ್ದರು. ಪುತ್ತೂರಿನಲ್ಲಿ ಮುದ್ರಣಾಲಯ 
ತೆರೆದು, ತಮ್ಮ ಪುಸ್ತಕಗಳನ್ನು ಮುದಿಸುತ್ತಿದ್ದರಲ್ಲದೆ, ತಮ್ಮ 
ಹಲವು ಕಾದಂಬರಿಗಳಿಗೆ ತಾವೇ ಮುಖಪುಟದ ಚಿತ್ರಗಳನ್ನೂ 
ಬರೆದ ಬಹುಮುಖ ಪ್ರತಿಭೆ ಇವರಾಗಿದ್ದಾರೆ. ಬಹುಶಃ 
ಮುಖಪುಟ ಚಿತ್ರ ಬರೆದು ಪ್ರಕಟಿಸಿದ ಕನ್ನಡದ ಪ್ರಥಮ ಸಾಹಿತಿ 
ಇವರೊಬ್ಬರೇ ಎನ್ನಬಹುದು. 


ನಿರಂತರ ಪ್ರಯೋಗಶೀಲರಾಗಿದ್ದ ಕಾರಂತರು ಕನ್ನಡ 
ಚಿತ್ರರಂಗದಲ್ಲಿ ಹಲವು ಪ್ರಯೋಗಗಳನ್ನು ಆರಂಭ ಮಾಡಿದ್ದು. 
ಮೂಕಿ ಚಿತ್ರ ಹರಿಜನರ ಬದುಕನ್ನು ಆಧರಿಸಿದ್ದ ಡೊಮಿಂಗೋ 
ಚಿತ್ರವನ್ನು ತಾವೇ ಚಿತ್ರೀಕರಿಸಿ, ಅಭಿನಯಿಸಿ ನಿರ್ದೇಶಿಸಿದ್ದರು. 
ಅನಂತರ ಭೂತರಾಜ್ಯ ಎಂಬ ಮೂಕಿ ಚಿತ್ರವನ್ನೂ ಸಹ 
ನಿರ್ಮಿಸಿದರು. 


ಕಾರಂತರ ಕಾದಂಬರಿಗಳಲ್ಲಿ ಪರಿಸರದ ಚಿತ್ರಣ 
ಗಾಢವಾಗಿದೆ. ನಿಜ ಜೀವನದಲ್ಲೂ ಪರಿಸರದ ಉಳಿವಿಗೆ 
ಹೋರಾಡಿದ ಕಾರಂತರು, ಕೈಗಾ ಅಣುವಿದ್ಯುತ್‌ ಸ್ಥಾವರದ 
ಎರುದ್ಧ ಹೋರಾಟಕ್ಕೆ ನಾಯಕತ್ವ ವಹಿಸಿರುವುದು 
ಉಲ್ಲೇಖಾರ್ಹವಾಗಿದೆ. ಮಕ್ಕಳಿಂದ, ವಯೋವೃದ್ಧರವರೆಗೂ 
ಚಿಂತಿಸಿದ ಕಾರಂತರು ವಯಸ್ಸಿನ ದಣಿವು ಮರೆತು, 
ಜ್ಞಾನದಾರಿಯಲ್ಲಿ ಕೊಂಡೊಯ್ದ ಪ್ರೀತಿಯ “ಕಾರಂತಜ್ಜ” 


ಗ : ಕಡಲತೀರದ ಭಾರ್ಗವ ಶಿವರಾಮ ಕಾರಂತ 


- ಮಹೇಶ್‌ 


ಮಹಾನ್‌ ಮಾನವತಾವಾಗಿದ್ದ | 
ಕಾರಂತರು ಜ್ಞಾನ ಕ್ಲಿತಿಜವನ್ನು 
ಎಂಟು ದಿಕ್ಕಿಗೆ ಚಾಚಿದ . 
ಅಕ್ಬರ ಪ್ರೇಮಿಯಾಗಿದ್ದರು. 
ಡಾ. ಕಾರಂತರ ಹುಟ್ಟೂರಾದ 
ಸಾಲಿಗ್ರಾಮದಲ್ಲಿ (ಉಡುಪಿ 
ಜಿಲ್ಲೆ), “ಕಾರಂತ ಸ್ಮೃತಿಚಿತ್ರ 
ಶಾಲೆ”ಯು ಕಾರಂತರ ವಸ್ತು ಸಂಗ್ರಹಾಲಯವಾಗಿದೆ. 
ಅವರ ಕಾದಂಬರಿಗಳ ಆಶಯದ ದೊಡ್ಡ ಭಿತ್ತಿ ಚಿತ್ರಗಳು, 
ಯಕ್ಷಗಾನದ ದಿರಿಸುಗಳು, ಕಾದಂಬರಿಗಳ ಹಳೆಯ ಪ್ರತಿಗಳು, 
ಕಾರಂತರು ಬರೆದ ಚಿತ್ರಗಳು, ಅವರು ಉಪಯೋಗಿಸುತ್ತಿದ್ದ 
ಲೇಖನಿ ಮತ್ತಿತರ ವಸ್ತುಗಳನ್ನೊಳಗೊಂಡ ಸುಂದರ ವಸ್ತು 
ಸಂಗ್ರಹಾಲಯವಿದೆ. ಪರಿಸರಪ್ರೇಮಿ ಕಾರಂತರು ಬಾಲ್ಯದಲ್ಲಿ 
ಕೆರೆಗಳ ಏರಿ, ಸಮುದ್ರತೀರ, ಮರದ ನೆರಳಿನ ಪ್ರದೇಶಗಳಲ್ಲಿ 
ಸಮಯವನ್ನು ಕಳೆಯುತ್ತಿದ್ದರು. ಆಧುನಿಕ ವಿದ್ಯಾಭ್ಯಾಸ ಕೇವಲ 
ಹೊಟ್ಟೆಪಾಡಿಗಾಗಿ, ನಿಜವಾದ ವ್ಯಕ್ತಿತ್ವ ವಿಕಸನವಾದರೆ ಅದೇ 
ನಿಜವಾದ ಶಿಕ್ಷಣವೆನ್ನುವುದು ಅವರ ಅಭಿಪ್ರಾಯವಾಗಿತ್ತು. 
1920ರಲ್ಲಿ ಗಾಂಧೀಜಿ ಅವರು ಸ್ವಾತಂತ್ರ ಹೋರಾಟದಲ್ಲಿ 
ಶಾಲಾ ಮಕ್ಕಳು ಬಾಗವಹಿಸಬೇಕೆಂದು ಕರೆಕೊಟ್ಟಾಗ 
ಕಾರಂತರೂ ಚಳವಳಿಯಲ್ಲಿ ಭಾಗವಹಿಸಿದ್ದರು. 


ಚಿಕ್ಕಂದಿನಲ್ಲೇ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 
ಪಾಲ್ಗೊಂಡಿದ್ದ ಅವರು ಮುಂದೆ ಎಲ್ಲ ಜ್ಞಾನಶಾಖೆಗಳಲ್ಲೂ 
ಆಸಕ್ತಿ ಬೆಳೆಸಿಕೊಂಡು, ಸ್ವಂತವಾಗಿ ಕಲಿತದ್ದನ್ನು ಸರಳವಾದ 
ಕನ್ನಡದಲ್ಲಿ ಮಾತನಾಡಿದ್ದು, ಬರೆದದ್ದು ಈಗ ದಾಖಲೆಯಾಗಿದೆ. 
ಸಾಹಿತ್ಯ, ರಂಗಭೂಮಿ, ಚಲನಚಿತ್ರ, ವಿಜ್ಞಾನ, ಚಿತ್ರಕಲೆ, 
ಸಂಗೀತ, ಶಿಕ್ಷಣ, ರಾಜಕೀಯ, ಪತ್ರಿಕೋದ್ಯಮ, ಭಾಷೆ, 
ಸಂಸೃತಿ ಹೀಗೆ ಪಟ್ಟಿ ಬೆಳೆಯುತ್ತದೆ. ಕಾರಂತರು " ಬಾಲ 
ಪ್ರಪಂಚ', "ವಿಜ್ಞಾನ ಪ್ರಪ೦ಂಚ' ಹಾಗೂ ಸಿರಿಗನ್ನಡ 
ಅರ್ಥಕೋಶವನ್ನು ರಚಿಸಿದ್ದಾರೆ. ಶಿಲ್ಪಕಲೆ, ಚಿತ್ರಕಲೆ ಕುರಿತ 
ಪುಸ್ತಕಗಳನ್ನು ಬರೆದಿದ್ದಾರೆ, ಚಲನಚಿತ್ರ ನಿರ್ಮಿಸಿದ್ದಾರೆ. 
ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. 


ಅವರಿಗೆ ಹಲವಾರು ವಿಶ್ವವಿದ್ಯಾಲಯಗಳ ಗೌರವ 
ಡಾಕ್ಟರೇಟುಗಳು, ಜ್ಞಾನಪೀಠ ಪ್ರಶಸ್ತಿಯೂ ಸೇರಿದಂತೆ 
ಹಲವು ಹತ್ತು ಪ್ರಶಸ್ತಿಗಳು ಸಂದಿವೆ. ಅಸಂಖ್ಯ ಗೋಷ್ಠಿಗಳ, 
ಸಮ್ಮೇಳನಗಳ ಅಧ್ಯಕ್ಷ ಪಟ್ಟಗಳು, ಸನ್ಮಾನಗಳು ಕಾರಂತರನ್ನು 
ಹುಡುಕಿಕೊಂಡು ಬಂದಿವೆ. ತುರ್ತುಪರಿಸ್ಥಿತಿಯಲ್ಲಿ ಇಂದಿರಾ 
ಗಾಂಧಿ ಅವರ ಸರ್ವಾಧಿಕಾರವನ್ನು ಧಿಕ್ಕರಿಸಿ ಕಾರಂತರು 
ಪದ್ಮಭೂಷಣ ಪ್ರಶಸ್ತಿಯನ್ನು ಹಿ೦ದಿರುಗಿಸಿದ್ದನ್ನು ಇಲ್ಲಿ 
ಸ್ಮರಿಸಬಹುದು. 


ಪಂಪುಟ : 3 - ಪಂಜಿಪೆ : 3 - ಡಿಸೆ೦ಬರ್‌- 2೦21 ₹೫ 


ಈಸ್ಲಾರ್‌ಬಾ ಗಾಂಧಿ 


ಮಿಸ್‌ ಹೆಲಿಮನ್‌ - ಸರಳಾದೇವಿ 


ಕರ್ನಾಟಕ ಸರ್ವೋದಯ ಹಾಹಿತ್ಯ ಸಮಿತಿಯು ಹಿ೦ದಿಯಲ್ಲ ಪ್ರಕಣಸಿದ ಕಸ್ತೂರ್‌ಖಾ ಕೃತಿಯನ್ನು ಹೊದಿಕೆ ಮಾಪ್ತರಲಿಂದ 
ತನ್ನಡಪ್ಟೆ ಅನುವಾದ ಮಾಡಿಸಿ ಅಂದಿನ ಅಧ್ಯಕ್ಷರಾದ ಹೆ.ಎಸ್‌. ನಾರಾಯಣಸ್ವಾಮಿ ಅವರು 1974ರಲ್ಲ ಪ್ರಕಣಸಿದ ಕಸ್ತೂರ್‌ಖಾ 


ಗಾಂಧಿ ಹೃತಿಯ ಭಾಗ ನಿಯಮಿತವಾರದಿ ಐರಲದೆ. 
(ಹಿಂದಿನ ಸಂಚಿಕೆಯಿಂದ ಮುಂದುವರಿದ. Re 


ನಿಮಿಷಗಳಿಗಿಂತ ಹೆಚ್ಚು ಬೇಕಿಲ್ಲ” 1ನ “ಒಳ್ಳೆಯದು, 
ಹಾಗಾದರೆ ಎರಡು ನಿಮಿಷ ಮಾತ್ರ ಒಳಗೆ ೀಗು” 
ಎಂದರು. ನಾನೂ ಹೆಚ್ಚಿನ ವೇಳೆ ತೆಗೆದುಕೊಳ್ಳಲಿಕ್ಕಿಲ್ಲ ಎಂದು 
ಆಶ್ವಾಸನೆ ಕೊಟ್ಟೆ. ಅವರ ಹೃದಯವು ಕರಗಿತ್ತು. ನನ್ನ 
ಮೇಲೆ ಅವರಿಗೆ ಅಷ್ಟೊಂದು ವಿಶ್ವಾಸವೂ ಇದ್ದಿರಬಹುದು. 
ಅವರು ನನಗೆ ಗಾಂಧಿ "ಅವರ PLA ಹೋಗಲು ಬಿಟ್ಟರು. 
ಎರಡೇ ನಿಮಿಷದಲ್ಲಿ ನಾನು ಹೊರಗೆ ಬರುತ್ತಿರುವುದು 
ಕಂಡು ಕಸ್ತೂರ್‌ಬಾ ತುಂಬ ಸಂತುಷ್ಟರಾದರು. ತುಂಬಾ 
ಪ್ರೇಮದಿಂದ ನನ್ನನ್ನು ಬೀಳ್ಕೊಟ್ಟರು. “ಇಷ್ಟೊಂದು 
ಮಳೆ ಹಾಗೂ ಕೆಸ ನಲ್ಲಿ ಹೇಗೆ ಬಂದಿ? ಕತ್ತಲೆಯಾಗುವ 
ಮೊದಲೇ ವಾರ್ಧಾಕ್ಕೆ "ಮುಟ್ಟಲು ನಿನ್ನಿಂದ ಸಾಧ್ಯವೇ?” 
ಎಂದೆಲ್ಲ ಕೇಳಿದರು. ಆವರಿಗೆ ನಶಿಂತರಾಗಿರಲು ಹೇಳಿ ನಾನು 
ಅಲ್ಲಿಂದ ಹೊರಟೆ. ಸೇವಾಗ್ರಾ ಕೆ ಹೋಗುತ್ತಲೇ ನಾನು 
ಯಾವಾಗಲೂ ಸ ಸ್ನಾನ ಮಾಡಿ ॥ ಕಸ್ತೂರ್‌ಬಾ ಅವರ ಪ್ರೇಮದ 
ಸ್ಥಾಗತ ಪಡೆಯಲಿಕ್ಕೆ ಕುಟೀರಕ್ಕೆ “ಹೋಗುತ್ತಿದ್ದೆ. ಹೊರಗೆ 
ಹೋಗುವಾಗಲೂ ಅವರಿಂದ ಶ್ರಿದೇಶ ತೆಗೆದುಕೊಳ್ಳುತ್ತಿದ್ದೆ. 
1941ರಲ್ಲಿ ಅನಾರೋಗ್ಯದ ಮೂಲಕ ನಾನು ಸೇವಾಗ್ರಾಮ 
ಬಿಟ್ಟು ಚೇರೊಂದು ಕ್ಷೇತ್ರಕ್ಕೆ ಹೋಗಬೇಕಾಗಿ ಬಂತು. ಗ 
ಕಸ್ತೂರ್‌ಬಾ ಅವರು ತುಂಬಾ ಪ್ರೀತಿ ಹಾಗೂ ಚಿಂತೆಯಿಂದ 
ನನಗೆ ಆರೋಗ್ಯ ವಿಷಯದಲ್ಲಿ ಮುಂಜಾಗ್ರತೆ ಕೊಟ್ಟರು. 
ಮತ್ತು ಆಗಾಗ ಬಂದು ಹೋಗುತ್ತಲಿರಲು ತಿಳಿಸಿದರು. 
ಆದಕೆ ಅದೇ ಕಸ್ತೂರ್‌ಬಾ ಅವರ” ಕೊನೆಯ ದರ್ಶನ 
ಹಾಗೂ ಆದೇಶವೆಂಬಿ ಕಲ್ಪನೆಯೂ ನನಗಿರಲಿಲ್ಲ. 


1944ರಲ್ಲಿ ನಾನು ಅಲ್ಮೋಡಾ ಜೈಲಿನಲ್ಲಿ ಇದ್ದಾಗ 
ಆಗಖಾನ್‌ ಮಹಲಿನಲ್ಲಿ ಕಸ್ತೂರ್‌ಬಾ ಅವರ ಆರೋ 
ಕೆಡುತ್ತಲಿದೆ ಎಂಬ ಸಮಾಚಾರ ಓದಿದೆ. ಮತ್ತು ಕೊನೆ 
ಫೆಬ್ರವರಿ 22ಕ್ಕೆ ಅವರು ತೀರಿಕೊಂಡ ಸುದ್ದಿಯನ್ನೂ ಓದಿದೆ. 
ಗಾಂಧಿ ಅವರು ನೂರಾರು ಇನ್ನಿತರ ಸಂಗಡಿಗರಂತೆ 
ನನಗೂ ಅಂದೇ ಜೈಲಿನಲ್ಲಿ ತಾಯಿಯನ್ನು ಕಳೆದುಕೊಂಡಂತೆ 
ಅನಿಸಿತು. ಕಸ್ತೂರ್‌ಬಾ ಅವರ ಸಾಹಸ, ದೃಢತೆ ಮತ್ತು 
ತಾಳ್ಮೆ ಮೊದಲನೆಯ ಸತ್ಯಾಗ್ರಹ ದಕ್ಷಿಣ ಆಫ್ರಿಕದ 


ಕಾ ಶರಿಯಾ ಗಡ ವಿವಾಹಗಳನ್ನು 
ಕಾಯಿದೆಬದ್ಧವೆಂದು ತಿಳಿಯಲಾಗಲಿಕ್ಕಿಲ್ಲ 
ಎಂಬುದಾಗಿ ಅಲ್ಲಿನ ಸರಕಾರವು ಶಾಸನ 
ಮಾಡಿತ್ತು. ಅರ್ಥಾತ್‌ ಭಾರತೀಯ 
ಸಂಸ್ಕತಿಯ ಪರಂಪರೆಗೆ ಅನುಸರಿಸಿ 
ಆದ ಏವಾಹಗಳಿಗೆ ಸರಕಾರದ ಮಾನ್ಯತೆ 
ಸಿಗಲಾರದು ಎಂದು ಇತ್ತು. ಇದು ನಮ್ಮ 
ಭಗಿನಿಯರಿಗೊಂದು ದೊಡ್ಡ ಅಪಮಾನನವೆನಿಸಿತ್ತು. ಇದನ್ನು 
ಪ್ರತಿಭಟಿಸಿ ಸತ್ಯಾಗ್ರಹ ನಡಿಸಲೇಬೇಕೆಂದು ಗಾಂಧಿ ಅವರು 
ನಿರ್ಧರಿಸಿದರು. ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ 
ವಿಷಯವಾದ್ದರಿಂದ ಗಾಂಧಿ” ಅವರು ಆಶ್ರಮದಲ್ಲಿದ್ದ 
ಯಾವತ್ತು ಭಗಿನಿಯರಿಗೆ ಈ ಸತ್ಯಾಗ್ರಹದಲ್ಲಿ ಧುಮುಕಲು 
ಆಹ್ವಾನಿನಿದರು. ಅವರೆಲ್ಲರೂ ಒಪ್ಪಿದರು. ಆದರೆ ಗಾಂಧಿ 
ಅವರು ಈ ಯಾವ ವಿಷಯವನೂ. ಕಸ್ತೂರ್‌ಬಾ ಅವರಿಗೆ 
ತಿಳಿಸಿರಲಿಲ್ಲ. ಆದ್ದರಿಂದ ಅವರು ಬಹಳ ನೊಂದುಕೊಂಡರು. 
ಎಲ್ಲ ಭಗಿನಿಯರು ಗಾಂಧಿ ಅವರ ಜೊತೆಯಲ್ಲಿ ಸ ಸತ್ಯಾಗ್ರಹಕ್ಕೆ 
ಹೊರಡಲು ತಯಾರಾದಾಗ ಕಸ್ತೂರ್‌ಬಾರಿಂದ 
ಸುಮ್ಮನಿರಲಾಗಲಿಲ್ಲ ನಿರೋಪಕೊಡುವ ಹೊತ್ತನಲ್ಲಿ ಅವರು 
ಗಾಂಥಿ ಅವರ ಮುಂದೆ ನಿಂತು ನೀರೂರಿದ 'ಕಣ್ಣಿನಿಂದ 
ಕೇಳಿದರು. “ನನ್ನಲ್ಲಿ ಯಾವ ದುರ್ಬಲತೆಯನ್ನು ಕಂಡು 
ನನಗೆ ಸತ್ಯಾಗ್ರಹದಲ್ಲಿ ಸೆ ಸೇರಲು ತಿಳಿಸಲಿಲ್ಲ ಎಂಬುದನಿಷ್ಟು 
ದಯಮಾಡಿ ತಿಳಿಸಿ.”ಅವರಿಗೆ ಗಾಂಧಿ "ಅವರು ಉತ್ತರ 
ಕೊಟ್ಟರು. “ನಿನ್ನಲ್ಲಿ ಯಾವುದೇ ದೌರ್ಭಲ್ಯ ಇಲ್ಲ. ಆದರೆ 
ಭಗಿನಿಯರೆಲ್ಲ ನನ್ನ ಮಿತ್ರರು. ಅವರ ಮೇಲೆ ನನ್ನ ಅಧಿಕಾರ 
ನಡೆಯುತದೆ. ನೀನಾದರೂ ನನ್ನ ಪತ್ನಿ. ನಿನ್ನ ಮೇಲೆ 
ನನ್ನದೇನೂ ಅಧಿಕಾರ ಇಲ್ಲ. ನೀನು ಅವರ ಜೊತೆಯಲ್ಲಿ 
ಬರಲು ಸಚ್ಛಸುತ್ತಿದ್ದರೆ ಬರಲಿಕೆ ಏನೂ ಅಡ್ಡಿಯಿಲ್ಲ. ಆದರೆ 
ಒಂದು ಸಂಗತಿ ಮಾತ್ರ ನೆನಪಿಡು. ಜೈಲಿನಲ್ಲೆಯ "ಕಷ್ಟಗಳಿಗೆ 
ಹೆದರಿ ನೀನು ಸರಕಾರದ ಹತ್ತಿರ ಕಮ ಚೀಡಿ ಹೊರಗೆ 
ಬಂದರೆ ನಿನ್ನ ಅಪ ಪಕೀರ್ತಿಯಷ್ಟೇ` ಅಲ್ಲ. "ನನ್ನ ಅಪಕೀರ್ತಿಯೂ 
ಆದೀತು. ಎದರು. 


ಮುಂದುವರಿಯುವುದು... 


ಫಿರಂಗಿ ಗಾಡಿ 


1942ರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ 5 ಅಡಿ ಉದ್ದ ಹಾಗೂ 4 ಅಡಿ 
ಅಗಲದ ಸುಸಜ್ಜಿತ ಫಿರಂಗಿ ಗಾಡಿಯನ್ನು ನೀವು ಈಗಿನ ದಾವಣಗೆರೆ ಕಾರ್ಪೊರೇಷನ್‌ ಕಚೇ- 
ರಿಯ ಆವರಣದಲ್ಲಿ ಕಾಣಬಹುದು! ಫಿರಂಗಿ ಈಗಲೂ ಹೊಸದರಂತೆ ಕಾಣುತ್ತಿದ್ದು ನೋಡಲು 
ನಿಜಕ್ಕೂ ಹೆಮ್ಮೆ ಯೆನಿಸುತ್ತದೆ. ಆದರೆ ಈ ಫಿರಂಗಿ ಗಾಡಿಯ ಬಗ್ಗೆ ಪುರಾತತ್ವ ಇಲಾಖೆಯವರು 
ಸಂಶೋಧನಾ ವಿದಾ ದ್ಯಾರ್ಥಿಗಳಿಗೂ ಹಾಗೂ 


ಹೆಚ್ಚಿನ ಹ ಒದಗಿಸುವ ಫಲಕ ಹಾಕಿದರೆ, 
ಆಸಕ್ತರಿಗೂ ಹೆಚ್ಚಿನ ಮಾಹಿತಿ ದೊರಕುತ್ತದೆ. 


ಸೌಜನ್ಯ : ಕರ್ಮವೀರ - ಸಂಗ್ರಹ : ಅಖಿಲಾ ವಿದ್ಯಾಸಂದ್ರ 


10 | ಪಂಪುಟ : 3 - ಪಂಜಿಹೆ : 3 - ಡಿಸೆ೦ಖರ್‌- 2೦21 


The Mahatma by the River - Sarvodaya Mela 


Varsha Gowda 


ANNAN 


Seventy-two years ago, while the nation was freshly mourning |" 
the loss of Mahatma Gandhi, his ashes were being transported |. 
across the nation to be immersed in India’s most sacred rivers. | 
In Karnataka, his mortal remains were dispersed at Paschima 
Vahini, a pious section of River Cauvery at Srirangapatna. | 
Thousands of followers gathered on the river bank to pay respects |... 
to the stalwart. HSDoreswamy, 102-year-old freedom fighter, | © 
recalls how, in February 1948, the villages near by thronged a | 
building at Paschima Vahini that the Wadiyar family lent to the 
Sarvodaya karyakartas to celebrate Gandhi’s life. Since then, 
Sarvodaya workers have been organising a mela annually, in : 
the second week of February, to celebrate the life and teachings 
of Mahatma Gandhi. “The word Sarvodaya means ‘progress for 
all’ and that is the intention of the mela, “Doreswamy explains, 
adding that Gandhi was not just a freedom fighter but also, * ಇಲ 
primarily, a social worker. “His intention was not just to acquire freedom. According to him, poorna swaraj 
meant the upliftment of all people. So, we apply this principle to the current sociopolitical situation and 
have discussions based on policy and the freedom strug gle,” he says. 


PARTICIPATION 

Since Dr Bandi Gowda started organising the mela in the 1960s, the villages around have been actively 
involved in it. “Most events are attended by the villagers. They also cook food for the attendees out of 
respect for Gandhiji,” says Doreswamy. G. Made Gowda, 78, an ex-MLC from the area, says the villages 
Kumbarakoppalu and Somawar apete have been organising breakfast for the attendees on the first day of 
the event since the early 1980s. “It is not a lot of money compared to the satisfac tion that you will get out 
of contributing to a good cause,” he adds. Each year, a senior Sarvodaya karyakarta 15 chosen to head the 
three-day event and will speak about the teachings and life of Gandhi. In a show of solidarity for Gandhi’s 
love for handspun khadi, he or she will lead close to 100 karyakartas in the spinning of the charkha. The 
thread spun will be offered to god. A khadi exhibition 1s also organised to support artisans. 


ROOT PROBLEM 

“The problem is with what children have been taught in schools and at home. For them development only 
has an economic dimension; the social and spiritual dimensions are non-existent. As a result, ‘progress for 
all’ is a principle that not many people think too much of. Gandhian activism is dying a slow death,” points 
out Santosh Koulagi, a Gandhian and an activist from Melukote. “Because of this, the youth will not take 
events like this forward,” Koulagi adds. “Such events are important,” Doreswamy argues. “Gandhi was 
also a symbol of exhaustive, well-intentioned discussions. One cannot become a follower of Gandhi merely 
by invoking his name. 


ಸುಸು ಳ್ಳ ಳ್ಳ ಳ್ಳ ಳ್ಳ ಳ್ಳ 


Courtecy : Deccan Herald : 15.02.2020 
Collection by Dr. V. Prashanta 


ಗರೋಡಿಯಲ್ಲ ಗಾಂಧಿ ಷಾಜೆ 

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಿಂದ ಬಂಟ್ವಾಳಕ್ಕೆ ಹೋಗುವ ಮಾರ್ಗದಲ್ಲಿ ಕಂಕವಾಡಿ 
ಎಂಬಲ್ಲಿ ಕೋಟೆ ಚೆನ್ನಯ್ಯ ಸಹೋ ಸಹೋದರರ ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರವಿದೆ. ಇದರ 
ಆವರಣದಲ್ಲಿ ಮಹಾತ್ಮಗಾಂಧೀಜಿ ಅವರ ಅಮೃತಶಿಲೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 
ಇದರ ಬಳಿ ಪ್ರತೀ ದಿನ ದೀಪಹಚ್ಚಿ ಹೂಗಳನ್ನಿಟ್ಟು ಆರತಿ ಬೆಳಗುವ ಕ್ರಮವನ್ನು ಇಲ್ಲಿಯ ಅರ್ಚಕರು 
ನಡೆಸಿಕೊಂಡು ಬಂದಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಯಕತ್ವ ವಹಿಸಿ ದೇಶದ 
ಜನರಿಗೆ ಹುರಿದುಂಬಿಸಿದ ಖಾದಿಧಾರಿಯಾದ ಗುಡಿ ಕೈಗಾರಿಕೆಗೆ ಪ್ರಾಮುಖ್ಯತೆ ಕೊಟ್ಟ ಗಾಂಧೀಜಿ 4 
ಸೌಜನ್ಯ : ಕರ್ಮವೀರ 


ಪಂಪುಟ : 3 - ಪಂಜಿಪೆ: 3 - ಡಿಸೆ೦ಖರ್‌- 2೦21 17] 


ಗಾಂಧಿ ಮತ್ತು ಆಧ್ಯಾತ್ಮಿತ ಸುಸ್ಥಿರತೆ 


ಡಾ. ವೂಡೇ ಪಿ. ಕೃಷ್ಣ 


(ಹಿಂದಿನ ಸಂಚಿಕೆಯಂದ್ರ ಮುಂದುವರಿದಿತ್ತು. 


ಮಹಾಡ್ಕ ಗಾಂಧಿ ತು ಪದ್ಧ ಇ 


“ಭಂಗಿ'ಗಳು ಮಾನವ ಮಲವನ್ನು ತಮ್ಮ ತಲೆ ಮೇಲೆ 
ಬಕೇಟುಗಳಲ್ಲಿ ಹೊತ್ತೊಯ್ಯುವ ದೃಶ್ಯ ಗಾಂಧಿ ಅವರನ್ನು 
ದುಃಖಕ್ಕೀಡು' ಮಾಡಿತ್ತು "ಲವು * ಸೂಕ್ತ ವಿಧಾನಗಳ 
ಮೂಲಕ ಹೇಗೆ ಸ್ವಚ್ಛತೆ ಕಾಪಾಡಬಹುದು. ಎಂಬುದನ್ನು 
ಅವರು ವಿವರಿಸುತ್ತಿದ್ದರು. ಸ್ವಚ್ಛತಾ ಕಾರ್ಯವೂ. 
ಒಂದು ಕಲೆ ಎಂಬುದನ್ನು ಗಾಂಧಿ ತಮ್ಮನ್ನು ತಾವು 
ಮಲಿನಗೊಳಿಸಿಕೊಳ್ಳದೇ “ತೋರಿಸಿಕೊಟ್ಟರು. ಅವರು 
ಬರೆಯುತ್ತಾರೆ “ಹಳ್ಳಿಯ ಸ್ಚಚ್ಛ ಕೆರೆಯ ನೀರನ್ನು ಸ್ನಾನಕ್ಕೆ, 
ಬಟ್ಟೆ ಒಗೆಯಲು, ಕುಡಿಯಲು ಮತ್ತು ಅಡುಗೆಗೆ ಬಳಸುತ್ತಾರೆ. 
ಹಲವು ಕೆರೆಗಳಲ್ಲಿ ಹಸು, ಕರು, ಎಮ್ಮೆ ಗಳು ಮುಳುಗೇಳುತ್ತವೆ. 
ಆಶ್ಚರ್ಯಕರ ವಿಷಯವೆಂದರೆ, ಕೆರೆಗಳ ಈ ರೀತಿಯ 
ದುರ್ಬಳಕೆಯ ನಂತರವೂ ಹಳ್ಳಿಯ ಜನರು ಸಾಂಕ್ರಾಮಿಕ 
ರೋಗಗಳಿಂದ ಮುಕ್ತರಾಗಿರುವುದು! ವೈದ್ಯಕೀಯ ಸಾಕ್ಷಿಗಳು 
ಸ್ವಚ್ಛ ಕುಡಿಯುವ ನೀರಿನ ಪೂರೈಕೆಯ ಕೊರತೆಯೇ ಹಲವು 


ಕೌ ಕಾರಣ ಎಂದು ಹೇಳುತ್ತವೆ. ವಿಶ್ವ ಆರೋಗ್ಯ 


೦ಸ್ಗೆಯು (WHO) ಭಾರತದ ಸ್ವಚ್ಛ' ಭಾರತ ಮಿಶನ್‌ನ 
ಹ ೯ಕ್ಕೆ ಶ್ಲಾಘನೆಯನ್ನು ವ್ಯಕ್ತಪ ಪಡಿಸಿದೆ. “ವಿಶ್ವ ಆರೋಗ್ಯ 

ಸಂಸ್ಥೆಯು ಸುರಕ್ಷಿತ ನೈರ್ಮಲ್ಯ ಸೇವೆಯನ್ನು. ನೀಡುವಲ್ಲಿ 
ಭಾರತದ ಬದ್ಧತೆಯನ್ನು ಶ್ಲಾಘಿಸುತ್ತದೆ. 2014ರಲ್ಲಿ ದೇಶದಲ್ಲಿ 
ಆರಂಭವಾದ ಸ್ವಚ್ಛ ಭಾರತ ಮಿಶನ್‌ ಒಂದು ಉತ್ತಮ 
ಯೋಜನೆ. ಈ ಯೋಜನೆಯಲ್ಲಿ ಹೇಳಿರುವ ಪ್ರಕಾರ 2019ರ 
ಅಕ್ಟೋಬರ್‌ಗೆ ಪ್ರತಿಶತ ವ್ಯಾಪ್ತಿಯನ್ನು ಸಾಧಿಸಿದರೆ, ಅತಿಸಾರ 
ಸಂಬಂಧೀ ಕಾಯಿಲೆ ಹಾಗೂ ಪ್ರೋಟೀನ್‌ ಎನರ್ಜಿ 
ಮಾಲ್‌ ನ್ಯೂಟ್ರಿಷನ್‌ (PEM) ನಿಂದಾಗುತ್ತಿತ್ತು. ಸುಮಾರು 
3,00 :000ಸಾವನ್ನು ತಡೆದಂತಾಗುತ್ತದೆ.” 

ಸ್ವಚ್ಛ ಭಾರತ ಮಿಶನ್‌ ವೆಬ್‌ಸೆ ಸೈಟ್‌ ಪ್ರಕಾರ 2018- 
19ರಲ್ಲಿ ಮನೆ ಬಳಕೆಯ ಶೌಚಾಲಯದ ವ್ಯಾಪ್ತಿಯು 90.14% 
ಅತ್ತು. ಓರಿಸ್ಪಾ 60.76%, ಬಿಹಾರ 63.32%, ಗೋವಾ 
76.22% ಹಾಗೂ ಜಾರ್ಬಂಡ್‌ನಲ್ಲಿ 85.57% ಅತ್ತು. 
ಖುಷಿಯ ವಿಚಾರ ಎಂದರೆ ಆಂಧ್ರಪ್ರದೇಶ, ಛತ್ತೀಸ್‌ಗಡ್‌, 
ಅರುಣಾಚಲ ಪ್ರದೇಶ ರಾಜ್ಯಗಳು 100% ವ್ಯಾಪ್ತಿಯನ್ನು 
ಪೂರೈಸಿವೆ. ಭಾರತದಲ್ಲಿ ವಾರ್ಷಿಕ 2.64 ಕೋಟಿ ಶಿಶುಗಳು 
ಜನಿಸುತ್ತಿದ್ದು, 1000ಕ್ಕೆ 34 ಶಿಶುಗಳು ಮರಣ ಹೊಂದುವ 
"ಶಿಶು ಮರಣ ಪ್ರಮಾಣ' ದಾಖಲಾಗಿದೆ. ವಿಶ್ವ ಆರೋಗ್ಯ 
ಸಂಸ್ಥೆಯ ವರದಿ ಪ್ರಕಾರ "ಸ್ವಚ್ಛ ಭಾರತ” ಮಿಶನ್‌ನ 
ಪರಿಣಾಮಗಳನ್ನು "ಘೌಲ್ಯೀಕರಿಸೆವಾಗ ನೈರ್ಮಲ್ಯದ 
ಸುಥಾಕಣೆಯಿಂದಾದ ಆರೋಗ್ಯದ ಲಾಭಗಳನ್ನು ಮಾತ್ರ 
ಪರಿಗಣಿಸಲಾಗಿದೆ. ಆದರೆ ಈ ಯೋಜನೆಯಿಂದ ವೈಯಕ್ತಿಕ 
ನೈರ್ಮಲ್ಯದಲ್ಲಿ ಬದಲಾವಣೆ ಹಾಗೂ ಸುರಕ್ಷಿತ ಕುಡಿಯುವ 
ನೀರಿನ ಸೇವನೆ ಮೂಲಕ ಮತ್ತಷ್ಟು ಹೆಚ್ಚುವರಿ ಆರೋಗ್ಯದ 
ಲಾಭಗಳಾಗುವ ಸಾಧ್ಯತೆ ಇದೆ” ಶುದ್ಧ ಕುಡಿಯುವ ನೀರಿನ 
ಪೂರೈಕೆಯಲ್ಲಿ, ನೈರ್ಮಲ್ಯ ಸೇವೆಯಲ್ಲಿ ಮತ್ತು ವೈಯಕ್ತಿಕ 
ನೈರ್ಮಲ್ಯದಲ್ಲಿ ಸುಧಾರಣೆಯಾದರೆ "ಅದು "ಆರೋಗ್ಯದ 


ಮೆ ಧನಾತ್ಮಕ ಇ ಬೀರುತ್ತದೆ. , ಎನ್ನುವುದಕ್ಕೆ 
ಸಾಕ್ಷಿಗಳಿವೆ. ಪೋಷಕಾಂಶ ಸ್ಥಿತಿ ಮತ್ತು "ಅದರ ಲಾಭದಲ್ಲಿ 
ಏಳಿಗೆ, ಸಾಂಕ್ರಾಮಿಕ ರೋಗಗಳು, ನಿರ್ಲಕ್ಷಿ ತ ಉಷ್ಣವಲಯದ 


ಕಾಯಿಲೆಗಳು, ಅತಿಸಾರ, ಉಸಿರಾಟ ಸಂಬಂಧೀ 
ಸೋಂಕುಗಳ ಪ್ರಮಾಣದಲ್ಲಿ ಅಳಿಕೆ ಇತ್ಯಾದಿ. ಆದ್ದರಿಂದ ಈ 
ಎಲ್ಲ ಅಂಶಗಳನ್ನು ಪರಿಗಣಿಸಿದರೆ ಸ್ವಚ್ಛ ಭಾರತ. ಮಿಶನ್‌, 
ಸಾರ್ವಜನಿಕ ಆರೋಗ್ಯದ ಮೇಲೆ "ದೊಡ್ಡ ಪ್ರಮಾಣದಲ್ಲಿ 
ಸಕಾರಾತ್ಮಕ ಪ್ರಭಾವ ಬೀರಿರುವ ಸಾಧ್ಯತೆ “ಇಡೆ. 2014ರ 
ಸ್ವಚ್ಛ ಭಾರತ ಮಿಶನ್‌ ಆರಂಭಕ್ಕೂ ಮುನ್ನ, ಅಸುರಕ್ಷಿತ 
ನೈರ್ಮೆಲ್ಯದಿಂದಾಗಿ ವಾರ್ಷಿಕ 199 ಕೋಟ ಅತಿಸಾರದ 
ಪ್ರಕರಣಗಳು ದಾಖಲಾಗುತ್ತಿದ್ದವು. ಈಗ ಇದರ ಪ್ರಮಾಣ 
ನಿಧಾನವಾಗಿ ಇಳಿಮುಖವಾಗುತ್ತಿದೆ. 2019ರ ಅಕ್ಟೋಬರ್‌ 
ವೇಳೆಗೆ ಎಲ್ಲರಿಗೂ ಸುರಕ್ಷಿತ ನೈರ್ಮಲ್ಯ ಸೇವೆ ಲಭ್ಯವಾದರೆ 
ಈ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುವ ಸಾಧ್ಯತೆ 
ಇದೆ. 
ವಿಶ್ವ ಬ್ಯಾಂಕ್‌ನ ಅಧ್ಯಯನವೊಂದರ ಪ್ರಕಾರ ಭಾರತದ 
ಶೇ 40% ರಷ್ಟು ಮಕ್ಕಳು ನೈರ್ಮಲ್ಯದ ಕೊರತೆಯ 
ಕಾರಣದಿಂದಾಗಿ ದೈಹಿಕವಾಗಿ ಮತ್ತು ಗ್ರಹಿಕಾ ಸಾಮರ್ಥ್ಯದಲ್ಲಿ 
ಕುಂಠಿತಗೊಂಡಿದ್ದಾರೆ. ನಮ್ಮ ಭವಿಷ್ಯದ ದುಡಿಮೆಯ 
ಬಲವು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಪೂರ್ಣ 
ಸಾಮರ್ಥ್ಯವನ್ನು ಬಳಸಿಕೊಳ್ಳಲಾರದ ಸ್ಥಿತಿಗೆ ತಲುಪಿರುವುದು 
ಶೋಚನೀಯವೇ ಸರಿ. ನಮ್ಮ ಪ್ರಧಾನಶಕ್ತಿಯಾದ ಮಾನವ 
ಸಂಪನ್ಮೂ ಲಕ್ಕೆ ಇದು ಬಹುದೊಡ್ಡ ಆತಂಕದ ವಿಷಯವಾಗಿದೆ. 
ಈಸ ಸಮಸ್ಯೆಯ ನಿವಾರಣೆಯು ಅಭಿವೃ ದ್ಧಿಯ ಮೂಲ ಮಂತ್ರ 
ನಾವು ಜಾಗತಿಕವಾಗಿ ಆರ್ಥಿಕ ಸೂಪರ್‌ ಪವರ್‌ ಆಗುವ 
ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕಾದರೆ, ಆದಷ್ಟು ಬೇಗ ಈ 
ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವುದು ಅನಿವಾರ್ಯ. ವಿಶ್ವ 
ಬ್ಯಾಂಕಿನ ಮತ್ತೊಂದು ಅಂದಾಜಿನ ಪ್ರಕಾರ ನೈರ್ಮಲ್ಯದ 
ಕೊರತೆಯು ನಮ್ಮ ಜಿ.ಡಿ.ಪಿ. ಯ ಸುಮಾರು 6 ಪ್ರತಿಶತ 
ವೆಚ್ಚಕ್ಕೆ ಕಾರಣವಾಗಿದೆ. ನೈರ್ಮಲ್ಯೀಕರಣದಿಂದಾಗುವ 
ಆಥಿಕ ಪರಿಣಾಮಗಳ ಬಗ್ಗೆ ಇತ್ತೀಚೆಗೆ ಯುನಿಸೆಫ್‌ ಒಂದು 
ವರದಿಯನ್ನು ನೀಡಿತ್ತು. . ಆ ವರದಿಯ ಪ್ರಕಾರ ಬಯಲು 
ಶೌಚದಿಂದ ಮುಕ್ತವಾಗಿರುವ ಹಳ್ಳಿಯ ಪ್ರತಿ ಕುಟುಂಬ, 
ವಾರ್ಷಿಕ ಸುಮಾರು 50,000 ರೂಪಾಯಿಗಳನ್ನು 
ಉಳಿಸುತ್ತದೆ. (ವೈದ್ಯಕೀಯ ವೆಚ್ಚ ಸಮಯದ ಉಳಿತಾಯ 
ಇತ್ಯಾದಿ) ಜೊತೆಗೆ, ಆ ಹಳ್ಳಿಗಳಲ್ಲಿ ಘನ ಮತ್ತು ದ್ರವ ತ್ಕಾ ತ್ಯಾಜ್ಯ 
ಸಂಪನ್ಮೂಲ ನಿರ್ವಹಣೆಯ ಮೂಲಕ ಬಹಳ ದೊಡ್ಡ 
ಪ್ರಮಾಣದಲ್ಲಿ "ಕಸದಿಂದ ರಸ' ಉತ್ಪಾದಿಸಲು ಸಾಧ್ಯವಿದೆ. 
ಈ ಅಧ್ಯಯನದ ಪ್ರಕಾರ ನೈರ್ಮಲ್ಯೀಕರಣದಿಂದಾಗಿ 
ಪ್ರತಿ ಕುಟುಂಬಕ್ಕೆ ದೊರಕುವ ಆರ್ಥಿಕ ಲಾಭ, ಸಂಚಿತ 
ಬಂಡವಾಳಕ್ಕಿಂತ (ಸರ್ಕಾರಗಳು ಮಾಡುವ ಖರ್ಚು 
ಹಾಗೂ ಹಣಕಾಸಿನ ಮೂಲಗಳು) 47 ಪಟ್ಟು ಹೆಚ್ಚಿದೆ. 
ನೈರ್ಮಲ್ಯೀಕರಣಕ್ಕೆ ಬಂಡವಾಳ. ಹೂಡುವ "ವಿಷಯಕ್ಕೆ 
ಸಂಬಂ ಇದು ಅತ [೦ತ ಸಂತಸದ ವಿಷಯ. 
ಮುಂದುವರಿಯುವುದು... 


1 | ಸಂಪುಟ : 3 - ಹಂ೦ಜಿಕೆ : 3 - ಡಿಸೆ೦ಖರ್‌- 2೦೭1 


ನಾಡು ಪಟ್ಟದ ನಾಡಪ್ರಭು 


(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 


RSE 


pu ಹಾದರ ಕೆಂಪೇಗೌಡನನ್ನು ಸಾಮಾನ್ಯ. 


ಪಾಳೇಗಾರನೆಂದು ಕರೆದಿದ್ದಾರೆ. ಅಂತಹವರಿಗೆ ಈ 
ಶಾಸನ ಉತ್ತರವಾಗಬಲ್ಲದು. ಈ ಸಾಮಂತಾಧಿಪತಿಯಾದ 
ಕೆಂಪೇಗೌಡನಿಗೆ ಪಟ್ಟವಾದ ಕೆಲವೇ ತಿಂಗಳುಗಳಲ್ಲಿ ಸಾಮ್ರಾಟ 
ಅಚ್ಯುತದೇವರಾಯನು ಯಲಹಂಕ ಮಹಾನಾಡಿಗೆ ಬಂದು 
ದೇವರುಗಳ ಪ್ರತಿಷ್ಠಾಪನೆಯನ್ನು ಮಾಡಿ ಕೆಂಪೇಗೌಡನಿಗೆ 
ಆಶೀರ್ವಾದವನ್ನು ಮಾಡಿದ್ದಾನೆ. ಇದರಿಂದ ಸಾಮ್ರಾಟನು 
ಕೆಂಪೇಗೌಡನ ಮೇಲೆ ಇಟ್ಟಿದ್ದ ವಾತ್ಸಲ್ಯವನ್ನು ತಿಳಿಸುತ್ತದೆ 
ಶ್ರೀಮತುರಾಜ ಮಾನ್ಯ ಕೆಂಪೇಗೌಡರು, ಮಠದ ವೀರಪ 
ದೇವರಿಗೆ ದಯಪಾಲಿಸಿದ ಮಾನ್ಯದ ಹೊಲ. (ವುುಂಂದಿನ 
ಭಾಗ ಗೋಚರಿಸುತ್ತಿಲ್ಲ) 

ಯಾವುದೇ ಒಂದು ರಾಜ್ಯಕ್ಕೆ ಒಬ್ಬ ವ್ಯಕ್ತಿ ರಾಜನಾಗಿ 
ಪಟ್ಟಾಭಿಷಿಕ್ತನಾದರೆ ಆ ವ್ಯಕ್ತಿ 
ಮತ್ತು ಬ್ರಾಹ್ಮಣರಿಗೆ ದಾನ ಕೊಡುವುದು ಸಂಪ್ರದಾಯ. 
ಅದರಂತೆ ಕ್ರಿಶ. ಸುಮಾರು 1540 ಎಂದು ಅಂದಾಜಿಸಿರುವ 
ಹೊಸಕೋಟೆ ತಾಲ್ಲೂಕು, ನಂದಗುಡಿ ಹೋಬಳಿಯ 
ಬಿಸ್ತನಹಳ್ಳಿ ಗ್ರಾಮದ ಶಾಸನದ ಒಕ್ಕಣೆಯಂತೆ ವಿಜಯನಗರ 
ಸಾಮ್ರಾಟರಿಂದ ಯಲಹಂಕ ಮಹಾನಾಡಿನ ಸಾಮಂತ ರಾಜ 
ಎಂದು ಮಾನ್ಯತೆಯನ್ನು ಪಡೆದಿರುವುದರಿಂದ ಕೆಂಪೇಗೌಡನು 
ಅಭಿಮಾನದಿಂದ ರಾಜಮಾನ್ಯ ಎಂದು ಹೇಳಿಕೊಳ್ಳುತ್ತಾ 
ಹೆಮ್ಮೆಯಿಂದ ಮಠದ ವೀರಪ್ಪ ದೇವರಿಗೆ ದಾನವನ್ನು ನೀಡಿ 
ಈ ಮೇಲಿನ ಶಾಸನವನ್ನು ಹಾಕಿಸಿದ್ದಾನೆ. [ಯಲಹಂಕ 
ನಾಡಪ್ರಭಗಳ ಶಾಸನ ಸಂಪುಟ, ಶಾಸನ ಸಂಖ್ಯೆ-18] 

ಬೆಂಗಳೂರು ಸಗರ ನಿರ್ಮಾಣ ದಕ್ಷಿ ಣ ಭಾರತದಲ್ಲಿ 
ಕರ್ನಾಟಕ ಅದರಲ್ಲೂ ಯಲಹಂಕ ಮಹಾನಾಡು ವ್ಯಾಪಾರ 
ವಹಿವಾಟಿಗೆ ಪ್ರಶಸ್ತವಾದ ಸ್ಥಳವಾಗಿತ್ತು. ಪೂರ್ವಪಶ್ಲಿಮ 
ಮತ್ತು ದಕ್ಷಿಣ ಸಮುದ್ರದ ಮೂಲಕ ಹೊರ ದೇಶಗಳೊಂದಿಗೆ 
ನಡೆಯುತ್ತಿದ್ದ ವ್ಯಾಪಾರದ ಸರಕುಗಳು ಮತ್ತು ಸರಂಜಾಮುಗಳು 
ಯಲಹಂಕ ಮಹಾನಾಡಿನ ಮೂಲಕವೇ ಹೆಚ್ಚಿನ ಪ್ರಮಾಣದಲ್ಲಿ 
ರವಾನೆಯಾಗುತ್ತಿದ್ದವು. ಇದರಿಂದ ಸುಂಕದ ರೂಪದಲ್ಲಿ 
ಬರುತ್ತಿದ್ದ ತೆರಿಗೆಯೂ ಸಹ ಹೆಚ್ಚಿನ ಪ್ರಮಾಣದಲ್ಲಿರುತ್ತಿತ್ತು. 
ಆದುದರಿಂದ ವ್ಯಾಪಾರಗಾರರಿಗೆ ಇನ್ನು ಹೆಚ್ಚಿನ 
ಅನುಕೂಲಗಳಾದ ವಸತಿ ಸೌಕರ್ಯಗಳನ್ನು ಒದಗಿಸಿಕೊಡಲು 


ದೇವಾಲಯಕ್ಕೆ ಮಠಕ್ಕೆ 


ಘನ, Rl ಅದಕ್ಕಾಗಿ 
ಒಂದು ಪ್ರಶಸ್ತ ವಾದ ಸ್ಥಳದ ಅವಶ್ಯ ಕತೆ ಇತ್ತು 
ಇದಕ್ಕಾಗಿ. ವಗರ ನಿರ್ಮಾತೃ ಕೆಂಪೇಗೌಡರು 
ಆಯ್ಕೆ" ಮಾಡಿಕೊಂಡ ಜರದ ವೈಜ್ಞಾನಿಕ 
ಹಿನ್ನೆಲೆಯು ಪ್ರಶಂಸನಿಯವಾದುದು. 
ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಯಾದ 
ಕೆಂಪೇಗೌಡನು ನೂತನ ನಗರ ನಿರ್ಮಾಣದ ಉದ್ದೇಶವನ್ನು 
ಸಾಮ್ರಾಟ ಅಚ್ಯುತರಾಯನಿಗೆ ತಿಳಿಸಿ ಅನುಮತಿಯನ್ನು 
ಪಡೆದುಕೊಂಡನು. ನೂತನ ನಗರ ನಿರ್ಮಾಣದ ವೆಚ್ಚಕ್ಕಾಗಿ 
ಸಾಮ್ರಾಟನು ಯಲಹಂಕ ಮಹಾನಾಡಿನ ಹನ್ನೆರಡು 
ಹೋಬಳಿಗಳಿಂದ ಉತ್ಪತ್ತಿಯಾಗುತ್ತಿದ್ದ ಸಾಮ್ರಾಜ್ಯದ ಭಾಗದ 
ತೆರಿಗೆ ಹಣವನ್ನು ಯಲಹಂಕ ಮಹಾನಾಡಿಗೆ ಬಿಟ್ಟುಕೊಟ್ಟನು. 
ಆ ಹೋಬಳಿಗಳು ಈ ಕೆಳಗಿನಂತಿವೆ. 
1. ಕಸಬಾ ಹಳೆ ಬೆಂಗಳೂರು 
. ವರ್ತೂರು ಹೋಬಳಿ 
. ಯಲಹಂಕ ನಾಡು 
. ಬೇವೂರು ಹೋಬಳಿ 
ಹಲಸೂರು ಹೋಬಳಿ 
. ತೆ೦ಗರ (ಕೆಂಗೇರಿ) ಹೋಬಳಿ 
. ತಲಘಟ್ಟಪುರ ಹೋಬಳಿ 
. ಜಿಗಣಿ ಹೋಬಳಿ 
. ಕುಂಬಳಗೋಡು ಹೋಬಳಿ 
10. ಕನ್ನೇಲ್ಲಿ ಹೋಬಳಿ 
11. ಬಾಣಾವರ ಹೋಬಳಿ 
12. ಹೆಸರುಘಟ್ಟ ಹೋಬಳಿ 
ಪ್ರ ಹನ್ನೆರಡು ಹೋಬಳಿಗಳಿಂದ ಒಟ್ಟು ಮೂವತ್ತು 
ಸಾವಿರ ಪಗೋಡಗಳ ಕಂದಾಯ ಬರುತಿತ್ತು. ಕಂದಾಯದ 
ಉತ್ಪತ್ತಿಯನ್ನು ಯಲಹಂಕ ನಾಡಿಗೆ ಬಿಟ್ಟುಕೊಟ್ಟನು. 
ಕೆಂಪೇಗೌಡನು ಅದನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡನು 
ಎಂದು: ಅರ್ಥೈಸಿಕೊಳ್ಳಬೇಕಾಗಿದೆ. 


`ಎ ANU AUN 


ಮುಂದುವರಿಯುವುದು... 
ಆಧಾರಿತ ಕೃತಿ : ಯಲಹಂಕ ನಾಡಪ್ರಭುಗಳು 
ಲೇಖಕರು : ಎಚ್‌.ಎಂ. ಬೋರಯ್ಯ 


ಮಾಗಡಿ ಸೋಮೇಶ್ವರ ದೇವಾಲಯದ 
ಸಂಕೀರ್ಣದಲ್ಲಿರುವ ಪಾರ್ವತಿ ಅಮ್ಮನವರ ದೇವಾಲಯ 


ಪಂಪುಟ : 3 - ಪಂಜಿಹೆ : 3 - ಡಿಸೆ೦ಖರ್‌- 2೦21 [10 


ಮಾಗಡಿ ಸೋಮೇಶ್ವರ ದೇವಾಲಯದ 
ಸಂಕೀರ್ಣದೊಳಗಿರುವ ನರ್ತನ ಶಾಲೆ 


ಮಾದಕ ವಸ್ತುಗಳ ಮಾಯಾಜಾಲ 


(ಜಾ ಸಂಚಿ ಯಂದ ದದ) 


ಡಾ. ಸಿ.ಆರ್‌. ಚಂದ್ರಶೇಖರ್‌ 


ಗಾಂಜಾ : "ಸಳ್‌ ನಧಭಾಗದು 

ರಾಮಪ್ಪನಿಗೆ ಬುದ್ಧಿಭ್ರಮಣೆ ಆಗಿದೆಯೇ 
ಹಳ್ಳಿಯವರೆಲ್ಲಾ ಚಿರತಿತರಾಗಿದ್ದಾರೆ. ಈಗ ಗಾಂಜಾದ 
ಅಮಲಿನಲ್ಲಿಲ್ಲದಿದ್ದರೂ, ಬಾಯಿಗೆ ಬಂದಂತೆ ಮಾತಾಡುತ್ತಾನೆ. 
ಅವನಿಗೀಗ' "ಎಲ್ಲರ ಮೇಲೆ ಸಂಶಯ. ತನ್ನನ್ನು ಯಾರೋ 
ಹಿಂಬಾಲಿಸುತ್ತಿದ್ದಾರೆ, ತನ್ನ ನಡೆವಳಿಕೆಗಳನ್ನು ಯಾರೋ 
ಗಮನಿಸುತ್ತಿದ್ದಾರೆ, ತನ್ನನ್ನು ಕೊಲ್ಲಲು ಸ೦ಚು ಮಾಡುತ್ತಿದ್ದಾರೆ 
ಎನ್ನುತ್ತಾನೆ. ನಿನ್ನನ್ನು ಯಾರು ಏಕೆ ಕೊಲ್ಲಬೇಕು. ಕೊಂದರೆ 
ಅವರಿಗೇನು ಲಾಭ' ಎಂದರೆ, ಆ ಪ್ರಶ್ನೆ ಕೇಳಿದವರನ್ನೇ 
ಅನುಮಾನ ದೃಷ್ಟಿಯಿಂದ ನೋಡುತ್ತಾ, ಬನ್ನ ಆಸ್ತಿಯನ್ನು 
ಲಪಟಾಯಿಸಲು' ಎನ್ನು ತ್ತಾನೆ. ಕೇಳಿದವರಿಗೆ ನಗು ಬರುತ್ತದೆ. 
ರಾಮಪ್ಪನಿಗೆ ಇರುವ 'ಸಿಯೆಂದರೆ ಒಂದು ಮುರುಕಲು 
ಮನೆ ಮತ್ತು ಅರ್ಧ ಎಕರೆ ಮಳೆ ಹನಿಗಳನ್ನೇ ನಂಬಿರುವ 
ಹೊಲ, ಜೊತೆಗೆ ಊರ ಶೆಟ್ಟಿಯ ಬಳಿ ತೆಗೆದು ಕೊಂಡಿರುವ 
ಮೂರುಸಾವಿರ ರೂಪಾಯಿ ಸಾಲ ! ಇತ್ತೀಚೆಗೆ ಪ್ರತಿದಿನ 
ಹೆಂಡತಿಯನ್ನು ಹಿಡಿದು ಬಡಿಯುತ್ತಾನೆ. "ನೀನು ನನಗೆ 
ಮೋಸ ಮಾಡಿದ್ದೀಯಾ. ನೆರೆಮನೆಯ ಕುಶಾಲಪ್ಪನನ್ನು 


ಎಂದು 


ಮ 


ಪ್ರಾಪೃತಿಡ ಅಹಾರದ ಮಹತ್ವ 


(ಹಿಂದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ಸುಣ್ಟರ ಆಹಾದ : ಆಹಾರ ಉತ್ಪಾದಕರು ಕೆಲವು ಕಳೆದು 
ಹೋದ ಲವಣಗಳನ್ನು ಸೇರಿಸುತ್ತಾರಾದರೂ ಪೂರ್ಣ 
ಪ್ರಮಾಣದಲ್ಲಿ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಬಿಳಿ 
ಬ್ರೆಡ್‌ ಬದಲಾಗಿ ಪೂರ್ಣ ಧಾನ್ಯದ ಬ್ರೆಡ್‌ ಕೊಡುತ್ತಾರೆ. 
ಇದರಲ್ಲಿ ಮೆಗ್ನೇಷಿಯಂ ಅಂಶ ಶ್ರೀಮಂತವಾಗಿದ್ದು, ನಿಮ್ಮ 
ದೇಹದಲ್ಲಿ ಎನ್‌ಜೈ ಮ್‌ಗಳ ಸ ಸೃಷ್ಟಿಗೆ "ಕಾರಣವಾಗಿ ಗ್ಲುಕೋಸನ್ನು 
ಶಕ್ತಿಯಾಗಿ ಚರ ಾಖ ನೆರವಾಗುತ್ತದೆ. ಟೈಪ್‌ 2 
ಮಧುಮೇಹ ಇದ್ದವರು ಕಡಿಮೆ ಮಟ್ಟವನ್ನು. ಕಾಪಾಡಿಕೊಳ್ಳಲು 
ಈ ಪ್ರಮುಖ ಲವಣವನ್ನು ತಮ ದೇಹದಲ್ಲಿ ಶ್ರೀಮಂತವಾಗಿ 
ಅಡಬೇಕಾಗುತ್ತದೆ. ಹುಡಿ "ಮಾಡಿದಿ ಧಾನ್ಯಗಳಲ್ಲಿ ಮತ್ತೊಂದು 
ಮಹತ್ವದ ಕೊರತೆಯಿದೆ. ಈ ಧಾನ್ಯಗಳು ಹುಡಿಯಾದ ಮೇಲೆ 
ಅವುಗಳಲ್ಲಿ ನಾರಿನಂಶಿಅಂಶಗಳು ಕಡಿಮೆಯಾಗಿ ಬಿಡುತ್ತವೆ. 
ಇಡೀ ಧಾನ್ಯವು ಒಂದು (ನಾರಿನಂಶನ ಮೂಲವಾಗಿರುತ್ತದೆ. 
ಆದರೆ ಬಹುತೇಕ ಮಂದಿ ತಜ್ಞರ ಸಲಹೆಯಾಗಿರುವ 29ರಿಂದ 
35 ಗ್ರಾಂಗಳಷ್ಟು (ನಾರಿನಂಶನ್ನು. ದಿನವೊಂದಕ್ಕೆ ಸೇವಿಸುವುದಿಲ್ಲ. 
ಆದರೆ. ಈ ಧಾನ್ಯ ಗಳಲ್ಲಿ ಸಿಗುವ. ಹೆಚ್ಚು ನಾರಿನಂಶಗಳು ದೇಹಕ್ಕೆ 
ಅತ್ಯಗತ್ಯವಾಗಿದೆ. 


ಪ್ರಾಪೃತಿತ ರಷಸ್ಯ (ನಾರಿನಂಶ) 


ತಾಂತ್ರಿಕವಾಗಿ ಹೇಳಬೇಕೆಂದರೆ ನಾರಿನಂಶ ಪೌಷ್ಠಿಕಾಂಶವಲ್ಲ. 
ಇದು ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲವಾದ್ದರಿಂದ 
ಇದನ್ನು ಪೌಷ್ಠಿಕಾಂಶವೆಂದು ಹೇಳಲಾಗದು. ಹಾಗೆಯೇ 


SSS ಮ ಮ ಮ ಮ ಮಮ 


"ಟ್ಟಕೊಂಡಿದ್ದೀಯಾ, ನನಗೆ ವಿಷ ಉಣಿಸಿ, ಮಿಂಡನ ಜೊತೆ 


ಮಜಾ ಮಾಡರು ಹೊರಟದ್ದಿ' ಎಂದು ಕೂಗು ಹಾಕುತ್ತಾನೆ. 
ಅವಳ ರೋದನ ನೋಡಿದವರ ಮನವನ್ನು ಕರಗಿಸುತ್ತದೆ. 
ನಲವತ್ತು ವರ್ಷದ ಈ ಸಭ್ಯ ಹೆಂಗಸಿಗೆ ಕೈ ಹಿಡಿದ ಗಂಡನಿಂದ 
ಆಂತ ಬಳುವಳಿಯೇ ಎಂಡು ಪರಿತಾಪಪಡುತ್ತಾರೆ. ರಾಮಪ್ಪ 
ಇಡೀ ರಾತ್ರಿ ಮಲಗದೆ, ಹಳ್ಳಿಯಲ್ಲಿ ಅಲೆಯುತ್ತಾನೆ. ಊಟ, 
ದೇಹದ ಸ ಸಃ ತೆ ಬಗ್ಗೆ ಗಮನವಿಲ್ಲ. ಕೆಲಸ ಮಾಡುವುದನ್ನು 
ನಿಲ್ಲಿಸಿಮೂ ತಿಂಗಳಾಯಿತು. ಕಳೆದ ಮೂರು ದಿವಸಗಳಿಂದ 
ಅವನ ಮಾತು ವರ್ತನೆ ಹುಚ್ಚುಚ್ಚಾಗಿದೆ. “ನೋಡಿ, ಆ 
ಗೋಡೆಯ ಹಿಂದೆ ಹತ್ತು ಜನ ಮರೆಯಾಗಿ ನಿಂತು ನನ್ನನ್ನು 
ಹೆದರಿಸುತ್ತಿದ್ದಾರೆ. ಚೂರಿಯಿಂದ ನನ್ನ ಹೊಟ್ಟೆಯನ್ನು. 
ಇರಿದು ಕರುಳನ್ನು ಮಾಲೆಯಾಗಿ ಹಾಕಿಕೊಳ್ಳುತ್ತಾರಂತೆ. ನನ್ನ 
ಬಿಸಿ ರಕ್ತ ಕುಡಿಯುತ್ತಾರಂತೆ. ನನ್ನನ್ನು ರಕ್ಷಿಸಿ” "ಎನು ವುದು 
ಹೆಚ್ಚಾಗಿದೆ. ವಾಸ್ತವದಲ್ಲಿ ಗೋಡೆಯ ಓಂದೆ ಇ 
ಇರುವುದಿಲ್ಲ. ಯಾವಾಗಲೂ "ನನಗೆ ಭಯ. ಮನೆಯ 
ಬಾಗಿಲನ್ನು, ಕಿಟಕಿಗಳನ್ನೆಲ್ಲಾ ಮುಚ್ಚಿ, ನಾನು ಬದುಕಬೇಕು. 
ಜಮ ಇಚ್ಛೆಯಿಲ್ಲ' ಆ ಬಡಬಡಿಸುತ್ತಾನೆ. 
ಮುಂದುವರಿಯುವುದು... 


ಸಕತ ಉತತತಕತ46ಾ6್ಷ8 


ಡಾ. ವಸುಂಧರಾ ಭೂಪತಿ 


ನಾರಿನಂಶ ಯಾವತ್ತೂ ರಕ್ತದೊಳಗೆ ಪ್ರವೇಶಿಸುವುದಿಲ್ಲ. 
ಹಾಗಿದ್ದರೂ ದೇಹಕ್ಕೆ ನಾರಿನಂಶ ಅತ್ಯಗತ್ಯವಾಗಿದೆ. ಆದರೆ 
ದೇಹದ ಕ್ರಿಯೆಗಳನ್ನು ನಿತ್ಯವೂ ಯಾವುದೇ ಸಮಸ್ಯೆ ಅಲ್ಲದೆ 
ಸಾಗುತ್ತಿರಲು ನಾರಿನಂಶಗಳು ಅಗತ್ಯವಾಗಿದೆ. ಈ ನಾರಿನಂಶಗಳು 
ಧಾನ್ಯಗಳಲ್ಲಿ ಶ್ರೀಮಂತವಾಗಿರುವ ಕಾರಣಕ್ಕೇ ಹುಡಿ ಮಾಡಿದ 
ದವಸೆಗಳ ಬದಲಾಗಿ ಇಡೀ ಧಾನ್ಯಗಳನ್ನು ಸೇವಿಸಬೇಕು 
ಎನ್ನುವ ಸಲಹೆ ನೀಡಲಾಗುತ್ತದೆ. ಸ ನಾರಿನಂಶಗಳು 
ಬಡ್‌ ಅಥವಾ ಇಡಿಯಾಗಿ ಇರುತ್ತವೆ. ಈ ನಾರಿನಂಶಗಳು 
ದೇಹದೊಳಗೆ ನೀರನ್ನು ಹೀರಿಟ್ಟುಕೊಂಡು ಸ್ಟಾಂಜ್‌ನಂತೆ 
ಕಾರ್ಯ ನಿರ್ವಹಿಸುತ್ತವೆ. ಜಠರದಿಂದ ಗುದದ್ದಾರದವರೆಗೆ 
ಹೋಗುವ ಅನ್ನನಾಳದ ಭಾಗ ಅಥವಾ ಕರುಳಿನಲ್ಲಿ ನೀರಿಗೆ 
ಜಾಲರಿಗಳಾಗಿ ಕೆಲಸ ಮಾಡುತ್ತವೆ. ಇವುಗಳು ಮಲವನ್ನು 
ಮೆದುವಾಗಿ ಭಾರವಾಗಿರುವಂತೆ ಪರಿವರ್ತಿಸುತ್ತವೆ. ಕರಗುವ 
ನಾರಿನಂಶಗಳು ನಿಮ್ಮ ಕರುಳಿನಲ್ಲಿ ದಪ್ಪನೆಯ ಅಂಟು ದ್ರವವಾಗಿ 
ಬದಲಾಗುತ್ತವೆ. ಈ ಅಂಟು "`ದ್ರವವು ದೇಹದಲ್ಲಿ "ಮುಂದೆ 
ಸಾಗುವಾಗ ಕೊಲೆಸ್ಟರಾಲ್‌ನ್ನು ತನ್ನ ಜೊತೆ ತೆಗೆದುಕೊಂಡು 
ಹೋಗುತ್ತದೆ. ಆ ಮೂಲಕ ಕೊಲೆಸ್ಟರಾಲ್‌ ರಕ್ತದ 
ನಾಳಗಳು ಮತ್ತು ಹೃದಯದ ನಾಳಗಳನ್ನು ಪ್ರವೇಶಿಸದಂತೆ 
ತಡೆಯುತ್ತವೆ. ಅಲ್ಲದೆ ಟ್ರ ಅಂಟು ದ್ರವವು ಕೊಲೆಸ್ಟರಾಲ್‌ನಿಂದ 
ಉತ್ಪತ್ತಿಯಾಗುವ "ಬೈಲ್‌ ಆಸಿಡ್‌ ಎನ್ನುವ ಜೀರ್ಣ ರಸವನ್ನೂ 
ನಿವಾರಿಸುತ್ತದೆ. 

ಮುಂದುವರಿಯುವುದು... 


ನಮಗಾಗಿ ನಾವು ಏನು ಮಾಡತ್ತೇವೆಂಬುದು ನಮ್ಮೊಂದಿಗೆ ತೂನೆಗೊಳ್ಳುತ್ತದೆ. ಇಡರ೦ಿಗೆ ಏನು 
ಮಾಡುತ್ತೇವೆಂಬುದು ಶಾಫ್ರಡವಾಗಿ ಉಜಯುತ್ತದೆ. 


— ಮಹಾಡ್ಕ ಗಾಂಧಿ 


0 ಸಂಪುಟ : 3 - ಪಂಜಿಹೆ : 3 - ಡಿಸೆಂಖರ್‌- 2೦೭21 


ಚಆಗಾಲದಲ್ಲ ಕಾಣುವ ದೇಹದ ಬಾಧೆಗಳು ಅದಶ್ಟ ನೈಸರ್ಗಿಕ ಪರಿಹಾರಗಳು 


- ಡಾ. ಸಂದೀಪ್‌ : ಆ! ದಕ ನ ಮತ್ತು ಪ್ರಕೃತಿ ಚಿಕಿತ್ಸಾ ಜಲು 


ಈಗ ತಾನೆ ಮಳೆಗಾಲದಿಂದ ಚಳಿಗಾಲಕ್ಕೆ ಕಾಲಿಟ್ಟದ್ದೇವೆ 
ಆಯಾ ಕಾಲಗಳು ಬದಲಾದಂತೆ ಪ್ರಕೃತಿಯಲ್ಲಿ ಹವಾಮಾನ 
ವೈಪರೀತ್ಯ ಇದ್ದೇ ಇರುತ್ತದೆ. ಹೊರಗಿನ ಪ್ರಕೃತಿಯಲ್ಲಿ ಆಗುವ 
ee Pe pe: ಪ್ರಕೃತಿಯಲ್ಲಿ (ಆರೋಗ್ಯದಲ್ಲಿ) 


ಬದಲಾವಣೆಗಳು ಸಹಜವಾಗಿ ಕಂಡುಬರುತ್ತವೆ ಅದಕ್ಕೆ ಯತು 
ನಡುವಿನ ಬಾಧೆಗಳು (ಕಾಯಿಲೆ) ಎನ್ನು ತ್ತಾರೆ. ಕ್ರಮೇಣ 
ಶರೀರವು ಬಾಹ್ಯ ಪ್ರಕೃತಿಗೆ ಹೊಂದಿಕೊಂಡರತೆ' ಕಾಯಿಲೆಗಳು 
ಶಮನವಾಗುತ್ತದೆ. ಉತ್ತಮ ಸ ಸ್ವಾಸ್ಥ ಕ್ಯ ಶರೀರವಾಗುತ್ತದೆ. ಹಾಗಾದರೆ 
ಚಳಿಗಾಲದಲ್ಲಿ ಬರುವೆಂತಹ ಕಾಯಿಲೆಗಳು ಯಾವುವು? 

ಶೀತ, ಕೆಮು, ನೆಗಡಿ ಇದರಿಂದಾಗಿ ಜ್ವರದ ಲಕ್ಷಣಗಳು 
ಇರಬಹದು. ಇದು ವೈರಲ್‌ ಲಕ್ಷಣವೂ ಆಗಿರಬಹುದು. 
ಒಣ ಚರ್ಮ-ಚಳಿಯಿಂದ ಚರ್ಮ ಸುಕ್ಕುಗಟ್ಟುವುದು 
ಹಾಗೂ ತುರಿಸುವುದು. ಹಸಿವು ಕಡಿಮೆಯಾಗುವುದು- 
ಮಲಬದ್ಧತೆಯಿಂದ ಬಳಲುವುದು ಅದರಿಂದ ತಲೆನೋವು 
ಕಾಣಿಸುವುದು. ಚಳಿಯಿಂದ ನಿದ್ದೆ ಕಡಿಮೆ ಆಗುವುದು 
ಮತ್ತು ನೀರಡಿಕೆ ಕಡಿಮೆಯಾಗಿ “ಅದರಿಂದ ಸಹಜವಾಗಿ 
ಉರಿಮೂತ್ರ ವಿರಳ ಮೂತ್ರದಿಂದ ಬಳಲುತ್ತಾರೆ. ಮೈಯಲ್ಲಿ 
ಸುಸ್ತು, ಜಡ್ಡುಗಟ್ಟುವುದು, ಆಲಸ್ಯತನ ಆಗುವುದು. ಈ ಎಲ್ಲಾ 
ಕಾರಣಗಳು ಯತುಗಳ ಮಧ್ಯೆ ಸಹಜವಾಗಿ ಬರುತ್ತವೆ, ಯಾರು 
ಹೆದರಬೇಕಾಗಿಲ್ಲ. ಒಂದು ಸಲ ಒಗ್ಗಿಕೊಂಡರೆ 10-15 
ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತದೆ. ಆದ್ದರಿಂದ ಈ ಕೆಳಗಿನ 
ನೈಸರ್ಗಿಕ ಪರಿಹಾರ ಮಾರ್ಗಗಳನ್ನು ಪಾಲಿಸಬೇಕಾಗುತ್ತದೆ. 
ಬಾಗಿ ಇಂದಿನ ಕೊರೋನ “ವೈರಸ್‌ ಮಾಪಾನಡು 
ಆಗಿ “ಒಮಿಕ್ರೋನ್‌” ವೈರಸ್‌ ಬೆಳವಣಿಗೆಯ ದಿನಗಳಲ್ಲಿ 


ನಾವೆಲ್ಲರೂ ಜಾಗ್ರತೆಯಿಂದ ಇರಬೇಕಾಗುತ್ತದೆ. ಮುಖ್ಯವಾಗಿ 
ಕೋವಿಡ್‌ ನಿಯಮಾವಳಿಗಳನ್ನು ತಪ್ಪದೇ ಪಾಲಿಸುವುದು. 
ಆದಷ್ಟು ಬಿಸಿನೀರನ್ನು ಸೇವಿಸಿ. ದನಕ್ಕೆ ಎರಡು ಬಾರಿ ಮುಖಕ್ಕೆ 


ಜಲ್ಲಿ ಜಗನ್‌ A ES SLE ESLER 


ಸ್ಟೀಮ್‌ 2-5 ನಿಮಿಷ ತೆಗೆದುಕೊಳ್ಳಿ ದಿನಕ್ಕೆ 3 ಲೀಟರಿನಷ್ಟು 
ಬಿಸಿ ನೀರನ್ನು ಸೇವಿಸಿ. ಇದರಿಂದ ಮಲಬದ್ಧತೆ ಮೂತ್ರ ದೋಷ 
ನಿವಾರಣೆ ಆಗುತ್ತದೆ. ಉಗಿಯಲ್ಲಿ ಬೇಯಿಸಿದ ತರಕಾರಿ ಮತ್ತು 
ಸೂಕ್ತ ತರಕಾರಿಗಳನ್ನು ಯಥೇಚ್ಛವಾಗಿ ಸೆ ಸೇವಿಸಿ. ಇದರಿಂದ 
ಜೀರ್ಣಕ್ರಿಯೆಗೆ ಸರಾಗವಾಗಿ ಆಗುತ್ತದೆ ಮತ್ತು ಹಸಿವು 
ಹೆಚ್ಚಾಗುತ್ತದೆ. ಮೈ ಳ್ಳಿ ಕೈಗಳಲ್ಲಿ ತೆಂಗಿನ "ಎಣ್ಣೆ ಅಥವಾ ಎಳ್ಳೆಣ್ಣೆ 
ತೀಡಿಕೊರಡು (ಸ ವರೆಸಿಕೊಂಡು) 30 ನಿಮಿಷ ಬಿಟ್ಟು ಸ್ನಾನ 
ಮಾಡಿ. ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಪ್ರಕೃತಿ ಚಿಕಿತ್ಸಾ 
ಕೇಂದ್ರಗಳಲ್ಲಿ ಎಣ್ಣೆ ಮಾಲೀಶು, ಸ್ಟೀಮ್‌ ಬಾತ್‌ ಅಗತ್ಯವಾಗಿ 
ಮಾಡಿಸಿ. ಇದರಿಂದ ಮೈಕೈ ನೋವು ಕೂಡ ಕಡಿಮೆಯಾಗುತ್ತದೆ. 
ತಪ್ಪದೇ ಸೂರ್ಯ ನಮಸ್ಕಾರ, ಯೋಗಾಸನ, ಪ್ರಾಣಾಯಾಮ 
ಮಾಡಿರಿ ವಿಶೇಷವಾಗಿ ಸೂರ್ಯ ನಾಡಿ ಪ್ರಾಣಾಯಾಮ, 
ಕಪಾಲಭಾತಿ ತಪ್ಪದೇ ಮಾಡಬೇಕು. ಸೂರ್ಯನ ಬಿಸಿಲಿಗೆ 
20 ನಿಮಿಷ ಮೈ ಕೊಡಬೇಕು. ಸೂರ್ಯನ ಕಿರಣದಿಂದ 
ವಿಟಮಿನ್‌ ಡಿ ಹಕ್ಕೆ ಸಿಗುತ್ತದೆ. ವಿಟಮಿನ್‌ ಸಿ ಇರುವ 
ಆಹಾರಗಳನು ಸೇವಿಸಬೇಕು "ಅಂದರೆ ಆಮ, ಲಿಂಬೆರಸ, 
ಪಪ್ಪಾಯ, ಸಿದ ಸೊಪ್ಪು, ಪಾಲಕ್‌ ಇತ್ಯಾದಿಗಳು. 
ಮೊಸರು ಮಜ್ಜಿಗೆ ಗಿ೦ತ ಬಿಸಿ ಹಾಲಿನಲ್ಲಿ ಒಂದು ಚಿಟಿಕೆ "ಅರಿಶಿನ 
ಸೇರಿಸಿ ಕುಡಿಯಬೇಕು. ಶುಂಠಿ- ಕಾಳುಮೆಣಸು- ಜೀರಿಗೆ- 
ಕೊತ್ತಂಬರಿ -ಪುಡಿಮಾಡಿ ಕಾಯಿಸಿ ಕುದಿಸಿ ಇಳಿಸಿ, ಬೆಲ್ಲವನ್ನು 
ಹಾಲಿಗೆ ಸೇರಿಸಿ ಕಷಾಯ ಮಾಡಿ ಕುಡಿಯಬೇಕು ಕುದಿಸುವಾಗ 
ಮಜ್ಜಿಗೆ ಹುಲ್ಲು ಸ್ವಲ್ಪ ಹಾಕಬಹುದು. ರಾತ್ರಿ ಮಲಗುವ ಮುಂಚೆ 
ಬಕೇಟಿನಲ್ಲಿ ಬಿಸಿನೀರು ಹಾಕಿ 10-15 ನಿಮಿಷ ಪಾದವನ್ನು 
ಇಟ್ಟು ನಂತರ ಮಲಗುವುದರಿಂದ ನಿದ್ದೆ ಚೆನ್ನಾಗಿ ಬರುತ್ತದೆ. 
ಈ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಚಳಿಗಾಳಿಯಿಂದ 
ದೂರವಿರಲು ಸಾಧ್ಯವಾಗುತ್ತದೆ. 


ಯುರೋಪ್‌ನಲ್ಲ ತೊಡೊನಾ ಹೆಚ್ಚಳದಿಂದ ಜಗತ್ತಿಗೆ ಆತಂತ. 


ಯುರೋಪಿಯನ್‌ ರಾಷ್ಟಗಳಲ್ಲಿ ಕೊರೊನಾ ಸೋಂಕು ಹೆಚ್ಚಳವಾಗಿದ್ದು, ಆಸ್ಟಿಯಾದಲ್ಲಿ ಲಾಕ್‌ 
ಡೌನ್‌ ಘೋಷಿಸಲಾಗಿದೆ. ನೆದರ್‌ಲ್ಯಾಂಡ್ಸ್‌ನಲ್ಲಿ ಭಾಗಶಃ ಲಾಕ್‌ಡೌನ್‌ ಹೇಳೆ ಹಾಡಲಾಗಿದೆ. 
ಸಚಿವರು, ೀಯ ತುರ್ತು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ” 

ಫಿ ಪ್ರೈನೋನ ವೈರಸ್‌ ಸಾಂಕ್ರಾಮಿಕವು ಪ್ರಸ್ತುತ 
ನಿಯಂತ್ರಣದಲ್ಲಿದ್ದರೂ ಕೂಡ, ಯುರೋಪಿನಲ್ಲಿ ಸೋಂಕು ಹೆಚ್ಚಾಗುತ್ತಿರುವುದು ಜಾಗತಿಕವಾಗಿ 


ಜರ್ಮನಿಯ ಆರೋಗ್ಯ 
ಎಂದು ಹೇಳಿಕೆ ಇ ಭಾರತದಲ್ಲಿ 


ಕಳವಳ ಸ ಸೃಷ್ಟಿ ಮಾಡಿದೆ. ಸೋಂಕು ಹೆಚ್ಚಳದಿಂದಾಗಿ ಹಲವಾರು ಯುರೋಪಿಯನ್‌ ದೇಶಗಳು ನಿಬರ್ಲಧಗಳನ್ನು ಬಿಗಿಗೊಳಿಸಿವೆ. 
ಆಸಿಯಾ, ನೆದರ್‌ಲ್ಯಾಂಡ್ಸ್‌ ಸ ಸಹ ಲಾಕ್‌ಡೌನ್‌ ಅನ್ನು ಜಾರಿಗೊಳಿಸಿದೆ. ಇದರೊಂದಿಗೆ ನೆದರ್‌ಲ್ಲಾ ೦ಡ್‌ನಲ್ಲಿ ಲಸಿಕೆ ಪಡೆಯದ ವ್ಯಕ್ತಿಗಳ 
ಮೇಲೆ ಕೆಲವು ನಿಬರ೯ಧಗಳನ್ನು ಹಾಕಲು ಯೋಜಿಸಲಾಗುತ್ತಿದ್ದು, ಇದರಿಂದ ಅಸಮಾಧಾನಗೊಂಡ ನಾಗರಿಕರು ಪ್ರತಿಭಟನೆಗೆ 
ಮುಂದಾಗಿದ್ದಾರೆ. ಯುರೋಪಿನ “ತ್ಯ ೦ತ ದೊಡ್ಡ ಆರ್ಥಿಕತೆ ಹೊಂದಿರುವ ರಾ ಜರ್ಮನಿಯಲ್ಲೂ ಕೊರೊನಾ ಸೋಂಕಿನ ಪ್ರಮಾಣ 
ಏರಿಕೆಯಾಗುತ್ತಿದ್ದು, ಸರ್ಕಾರ, ಲಸಿಕೆಯೊಂದೇ "ಸೋಂಕು ಕಡಿಮೆಗೊಳಿಸಲು ಸಾಧ್ಯವಿಲ್ಲ ಎಂದಿದೆ. ಈ ಮೂಲಕ ಮುಂಡೆ ಲಾಕ್‌ 
ಡೌನ್‌ ಜಾರಿ ಮಾಡಬೇಕಾಗಬಹುದು ಎಂದು ಅದು ನೇರವಾಗಿಯೇ ಎಚ್ಚರಿಕೆ ನೀಡಿದೆ. ಜರ್ಮನಿಯಲ್ಲಿ ಕಳೆದ 24 ಗಂಟೆಗಳಲ್ಲಿ 
42,000 ಹೊಸ ಕೋವಿಡ್‌ -19 ಪ್ರಕರಣಗಳು ವರದಿಯಾಗಿದ್ದು, 75 ಜನರು ಮೃತಪಟ್ಟಿದ್ದಾರೆ. ಜರ್ಮನಿಯ ಆರೋಗ್ಗ ಸಚಿವ 
ಜೆನ್ಸ್‌ ಸ್ಟಾನ್‌ ಅವರಿಗೆ ಇತ್ತೀಚಿನ ಸುದ್ದಿಗೋಷ್ಠಿಯಲ್ಲಿ ಆಸ್ಲಿಯಾದಲ್ಲಿ ಜಾರಿ ಮಾಡಲಾದ ಲಾಕ್‌ಡೌನ್‌ನಂತೆ ಜರ್ಮನಿಯಲ್ಲೂ 
ಜಾರಿಗೊಳಿಸಲಾಗುತ್ತದೆಯೇ ಎಂಬ ಪ್ರಶ್ನೆಗೆ ಅವರು, “ಏನನ್ನೂ ತಳ್ಳಿಹಾಕಲು ಸಾಧ್ಯವಿಲ್ಲ. ನಾವು ರಾಷ್ಟ್ರೀಯ ತುರ್ತುಪರಿಸ್ಥಿಯ 
ಸಂದರ್ಭದಲ್ಲಿದ್ದೇವೆ” ಎಂದು ಉತ್ತರಿಸಿದ್ದಾರೆ. ಏತನ್ಮಧ್ಯೆ, ಭಾರತದಲ್ಲಿ "ಸೋಂಕು ಪೀಡಿತರಲ್ಲಿ 98.2% ಕ್ಕಿಂತ ಹೆಚ್ಚಿನ ಚೇತರಿಕೆಯ 
ಪ್ರಮಾಣ ದಾಖಲಾಗುತ್ತಿದೆ. ಇದು “ಮಾರ್ಚ್‌ 2020 ರಿಂದ ಅತ್ಯಧಿಕವಾಗಿದ್ದು, ವ್ಯಾಕ್ಸಿನೇಷನ್‌ ಕೂಡ ತ್ವರಿತ ಗತಿಯಲ್ಲಿ ಸಾಗುತ್ತಿದೆ. 
ಈ ವಾರ ದೈನಂದಿನ "ಸೋಂಕುಗಳು 10,000ರ ಆಸುಪಾಸಿನಲ್ಲಿವೆ. ಶನಿವಾರ, ಭಾರತವು ಲಸಿಕೆಯಲ್ಲಿ 116 ಕೋಟಿ ಡೋಸ್‌ 
ಮೈಲಿಗಲ್ಲನ್ನು "ವಾಟೆ ಆದರೂ ಯುರೋಪಿಯನ್‌ ರಾಷ್ಟಗಳಲ್ಲಿ ಸೋಂಕು ಹೆಚ್ಚಾಗುತ್ತಿರುವುದು ಮತ್ತು' ಅನಿವಾರ್ಯವಾಗಿ ಲಾಕ್‌ 
ಡೌನ್‌ ಹೇರಿರುವುದು, ಜಾಗತಿಕವಾಗಿ ಆತಂಕ ಹೆಚ್ಚಿಸಿದೆ. 

ಸೌಜನ್ಯ : ಟಿವಿ9 ನ್ಯೂಸ್‌ (ಸಂಗ್ರಹ - ನಳಿನಾ ಡಿ.) 


ಸಂಪುಟ : 3 - ಹ೦ಜಿಕೆ : 3 - ಡಿಸೆ೦ಖರ್‌- 2೦21 a 


ಶಕೋರೆಗಾಂವ - ಅಸ್ಪೃಶ್ಯರ ವೀರಗಾಥೆ 


- ಡಾ. ಸರಜೂ ಕಾಟ್ಕರ್‌ 
ಸಂಗ್ರಹ : ಅಖಿಲಾ ವಿದ್ಯಾಸಂದ್ರ 


(ಪುಣೆಯ ಸಮೀಪದ ಜಮಾನವಿಯ ದಂಡೆಯ ಮೇಅರುವ ಹೋರೆಗಾಂವದಲ್ಲ ಪೇಶ್ಲೆಣಚು ಮತ್ತು ಜ್ರಣಷರ ಪಡುವೆ ನಡೆದ 


ಘೋರ ಯುದ್ಧದಲ್ಲ ಅಸ್ಪಶ್ಯರು ಮೆರೆದ ವೀರಗಾಥೆಯ ಸ್ಕರಣೆ 

ಮೊದಲನೆಯ ಮಹಾಯುದ್ದದ ಕಾವು ಇಡೀ 
ಜಗತ್ತನ್ನು ಆವರಿಸಿದ್ದಾಗ ಆಯಾ ರಾಷ್ಟಗಳು ತಮ್ಮ ಸೈನಿಕ 
ಬಲವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಆಧುನೀಕರಣಗೊಳಿಸಲು 
ಹೆಣಗುತ್ತಿದ್ದರು. ತಮ್ಮ ದೇಶದ ಶೂರ ವೀರ ಮತ್ತು 
ನಿರ್ಭೀತರೆಂದು ಹೆಸರು ಮಾಡಿದ್ದ ಜನಾಂಗಗಳನ್ನು 
ಮಿಲಿಟರಿಗೆ ಸೇರಿಸಿಕೊಂಡು ಅವರ ಮೂಲಕ ವೈರಿ 
ರಾಷ್ಟ್ರಗಳನ್ನು ಸದೆಬಡಿಯಲು ಎಲ್ಲ ರಾಷ್ಟ್ರಗಳು ಪ್ರಯತ್ನಿಸಿ 
ಯಶಸ್ವಿಯಾದವು, ಆಗ ಭಾರತವನ್ನು ಆಳುತ್ತಿದ್ದ ಬ್ರಿಟಿಷ್‌ 
ಸರಕಾರವು ಮಹಾರರನ್ನು ಮಿಲಿಟರಿಗೆ ಸೇರಲು ಪ್ರೋತ್ಸಾಹಿಸಿ, 
ಮಿಲಿಟರಿಗೆ ಸೇರಿಸಿಕೊಂಡಿತು. ಈ ಮೊದಲು ಮಿಲಿಟರಿಯಲ್ಲಿ 
ಇರಲಿಲ್ಲವೆಂದಲ್ಲ; ಆದರೆ ಈ ಬಾರಿ ಇವರಿಗೆ ಪ್ರತ್ಯೇಕವಾದ 
ಕಂಪನಿಯನ್ನು ಸೃಷ್ಟಿಸುವಷ್ಟು ಮಹಾರರು ಮಿಲಿಟಿಯನ್ನು 
ಸೇರಿದರು. ಬ್ರಿಟಿಷರಿಗಾಗಿ ಜಗತ್ತಿನ ಅನೇಕ ಕಡೆಗಳಲ್ಲಿ, ವೈರಿ 
ರಾಷ್ಟಗಳೊಂದಿಗೆ ಹೋರಾಡಿದರು. ಈ ಯುದ್ದದಲ್ಲಿ ಅನೇಕರು 
ಮಡಿದರು. ಕೊನೆಗೆ ಗೆಲುವು ಬ್ರಿಟಿಷರದ್ದಾಯಿತು. 

ತಮ್ಮ ಜೀವದ ಹಂಗು ತೊರೆದು ಹೋರಾಡಿ ಮಡಿದ 
ಸೈನಿಕರನ್ನು ಬ್ರಿಟಿಷ್‌ ಸರ್ಕಾರ ಮರೆತುಹೋಯಿತು. 1926 
ರಲ್ಲಿ ಬ್ರಿಟಿಷ್‌ ಸರ್ಕಾರ ಒಂದು ವಿಚಿತ್ರವಾದ ಆಜ್ಞೆಯನ್ನು 
ಹೊರಡಿಸಿತು. ಈ ಆಜ್ಞೆಯ ಪ್ರಕಾರ ಇನ್ನು ಮುಂದೆ 
ಮಹಾರರನ್ನು ಮಿಲಿಟರಿಯಲ್ಲಾಗಲಿ ಅಥವಾ ಪೊಲೀಸ್‌ 
ಅಲಾಖೆಯಲ್ಲಾಗಲಿ ಸೇರಿಸಿಕೊಳ್ಳುವಂತಿರಲಿಲ್ಲ. ಈ 
ಆಜ್ಞೆಯಂದಾಗಿ ಈಗಾಗಲೇ ಮಿಲಿಟರಿ ಮತ್ತು ಪೊಲೀಸ್‌ 
ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮಹಾರರನ್ನು ತೆಗೆದು 
ಹಾಕಲಾಯಿತು. ಹಣಕಾಸಿನ ತೊಂದರೆ ಹಾಗೂ ಆರ್ಥಿಕ 
ಬಿಕ್ಕಟ್ಟಿನಿಂದ ಈ ಕ್ರಮವನ್ನು ಕೈಗೊಳ್ಳುತ್ತಿರುವುದಾಗಿ ಬ್ರಿಟಿಷ್‌ 
ಸರ್ಕಾರ ಹೇಳಿತು. ಸೇವೆಯಿಂದ ಕೇವಲ ಮಹಾರರನ್ನು 
ಮಾತ್ರ ತೆಗೆದರೆ, ಅದರಿಂದ ಸರ್ಕಾರದ ಆರ್ಥಿಕ ಪರಿಸ್ಥಿತಿ 
ಸುಧಾರಿಸುತ್ತದೆಂಬುವುದು ಕೇವಲ ಒಂದು ಕುಂಟು ನೆಪವಾಗಿತ್ತು. 
ಸರ್ಕಾರದ ಈ ವಿಚಿತ್ರ ನಿರ್ಣಯದ ಹಿಂದೆ ಲೋಕಮಾನ್ಯ 
ಟಿಳಕರು ಇದ್ದರೆಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 
ಇತಿಹಾಸದ ಪ್ರಾಧ್ಯಾಪಕರಾಗಿರುವ ಡಾ. ಎಸ್‌.ಕೆ. ಕಲ್ಲೋಳಿಕರ್‌ 
ಅಭಿಪ್ರಾಯಪಡುತ್ತಾರೆ. ಏನೇ ಇದರಲಿ, ಬ್ರಿಟಿಷರಿಗೆ 
ಅಸಾಧ್ಯವಾದ ಜಯವನ್ನು ತಂದುಕೊಟ್ಟ ಜನಾಂಗವನ್ನು 
ಈ ರೀತಿಯಾಗಿ ಶಸ್ತವಿಹೀನನ್ನಾಗಿ ಮಾಡಲಾಯಿತು. 
ಈ ಆಚೆಯಿಂದ ಅನೇಕ ಮಹಾರರು ಈಗಾಗಲೇ ಇದ್ದ 
ತಮ್ಮ ನೌಕರಿಗಳನ್ನು ಕಳೆದುಕೊಂಡರು. ಸಾಮಾಜಿಕವಾಗಿ 
ಬಹಿಷ್ಕಾರಗೊಂಡಿದ್ದ ಈ ಜನಾಂಗ, ಇತರರಂತೆ ನೌಕರಿ 
ಮಾಡುವಂತಿರಲಿಲ್ಲ. ಮಿಲಿಟರಿ ಅಥವಾ ಪೊಲೀಸ್‌ ಇಲಾಖೆ 
ಸೇರಿ ತಮ್ಮ ಹೊಟ್ಟೆ ಹೊರೆದುಕೊಳ್ಳಬೇಕೆಂದರೆ ಈಗ ಅದಕ್ಕೂ 
ಕಲ್ಲು ಬಿದ್ದಂತಾಯಿತು. ಇದರಿಂದ ಇಡೀ ದಲಿತವರ್ಗ 
ರೊಚ್ಚಿಗೆದ್ದಿತು. ದೇಶಾದ್ಯಂತ ಪ್ರತಿಭಟನೆಗಳು ಆರಂಭವಾದವು. 
ದಲಿತ ವರ್ಗದ ನಾಯಕರಾಗಿ ರೂಪುಗೊಳ್ಳುತ್ತಿದ್ದ 
ಡಾ. ಬಾಬಾ ಸಾಹೇಬ ಅಂಬೇಡ್ಕರ್‌ರು ಈ ಪ್ರತಿಭಟನೆಯಲ್ಲಿ 


ST 


ಬಬ 


ಭಾಗ 


ಖಾತೆಯನ್ನು ಶಾಶ್ವತವಾಗಿಯೇ 


ಕಳೆದುಕೊಳ್ಳುತ್ತಿದ್ದರು. 
ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಅರಿತ ಡಾ. ಅಂಬೇಡ್ಕರ್‌ರು 
ಈ ಅನ್ಯಾಯದ ವಿರುದ ಹೋರಾಡಲು ನಿರ್ಧರಿಸಿದರು. 


ಅಲ್ಲಿಲ್ಲಿ ಹೋರಾಟ ಸಮಿತಿಗಳನ್ನೂ ರಚಿಸಲಾಯಿತು. 
ಡಾ. ಬಾಬಾ ಸಾಹೇಬ ಅಂಬೇಡ್ಕರ್‌ರಿಗೆ ಮಿಲಿಟರಿಯಲ್ಲಿಯ 
ವಿವಿಧ ಅವಕಾಶಗಳ ಬಗ್ಗೆ ಸಂಪೂರ್ಣವಾದ ಅರಿವು 
ಇತ್ತು. ಹೊರ ಪ್ರಪಂಚದಲ್ಲಿ ಅಸೃಶ್ಯರೆಂದು, ಯಾರಿಂದಲೂ 
ಮುಟ್ಟಿಸಿಕೊಳ್ಳದಿದ್ದವರು ಮಿಲಿಟರಿಯಲ್ಲಿ ಸೇರಿ ಸುಭೇದಾರ್‌, 
ಜಮಾದಾರ್‌, ಮೇಜರ್‌ಗಳಾಗಿ ಶಿಸ್ತಿನ ಜೀವನವನ್ನು 
ಸಾಗಿಸುವುದನ್ನೂ ಅವರು ಬಲು ಸಮೀಪದಿಂದ ಕಂಡಿದ್ದರು. 
ಅಂಬೇಡ್ಕರ್‌ ಅವರ ತಂದೆ ರಾಮಜೀ ಮಿಲಿಟ್ರಿಯಲ್ಲೇ 
ಇದ್ದವರು. ತಮ್ಮ ತಂದೆ ಮಿಲಿಟರಿಯಲ್ಲಿ ಇದ್ದುದರಿಂದ 
ತಮಗೆ ನಾರ್ಮಲ್‌ ಶಾಲೆಯಲ್ಲಿ ಕಲಿಯಲು ಅವಕಾಶ 
ಸಿಕ್ಕಿತ್ತೆಂದು ಡಾ. ಅಂಬೇಡ್ಕರ್‌ ಭಾವಿಸಿದ್ದರು. ಮಿಲಿಟ್ರಯಲ್ಲಿಯ 
ಕೆಲಸವೆಂದರೆ ಅಸ್ಪಶ್ಯರಿಗೆ ಸಿಗುವ ಸಾವಾಜಿಕ ಪ್ರಗತಿಯ 
ಹರದಾರಿಯೆಂದೂ ಅಂಬೇಡ್ಕರ್‌ರ ಅಭಿಪ್ರಾಯವಾಗಿತ್ತು. 
ಅಸ್ಪಶ್ಯ ಸೈನಿಕರ ನೆರವಿಲ್ಲದೇ ಬ್ರಿಟಿಷರು ಎರಡನೆಯ 
ಮಹಾಯುದ್ಧವನ್ನು ಗೆಲ್ಲುವುದು ಅಸಾಧ್ಯವಾಗಿತ್ತೆಂದೂ ಅವರು 
ಅರಿತಿದ್ದರು ಆದರೆ ಅದೇ ಬ್ರಿಟಿಷ್‌ ಸರಕಾರ ಈಗ ತಮಗೆ 
ಗೆಲುವನ್ನು ತಂದುಕೊಟ್ಟ ಅಸ್ಪಶ್ಯರನ್ನು ಮಿಲಿಟರಿಯಲ್ಲಿ 
ಭರ್ತಿಯಾಗುವುದನ್ನು ನಿಷೇಧಿಸಿದ್ದೆರಿಂದ. ಅಸ್ಪಶ್ಯರ ಪಾಡು 
ಇನ್ನೂ ಕಠಿಣವಾಗುತ್ತದೆಂದು ಡಾ. ಅಂಬೇಡ್ಕರ್‌ ಚಳುವಳಿಯ 
ನಾಯಕರಾಗಲು ಸಮ್ಮತಿಸಿದರು. 
ಡಾ. ಅಂಬೇಡ್ಕರ್‌ರು ಭಾರತದ ಇತಿಹಾಸವನ್ನು ಬ್ರಿಟಿಷ್‌ 
ಮತ್ತು ಮರಾಠರ ಇತಿಹಾಸವನ್ನು ಆಮೂಲಾಗ್ರವಾಗಿ ಓದಿ 
ಅಧ್ಯಯನ ಮಾಡಿದವರು. ಬ್ರಿಟಿಷ್‌ ಮತ್ತು ಪೇಶ್ರೆಗಳ ನಡುವೆ 
ಜನೇವರಿ 1, 1818ರಲ್ಲಿ ಕೋರೆಗಾಂವದಲ್ಲಿ ಭಯಂಕರವಾದ 
ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಬ್ರಿಟಿಷರ ಸೈನ್ಯದಲ್ಲಿದ 
ಕೆಲವೇ ಜನ ಮಹಾರ್‌ ಸೈನಿಕರು ಪೇಶ್ವೆಗಳ ದೊಡ್ಡ ಸಂಖ್ಯೆಯ 
ಸೈನಿಕರನ್ನು ಸೋಲಿಸಿ ಬ್ರಿಟಿಷರಿಗೆ ಗೆಲುವನ್ನು ತಂದುಕೊಟ್ಟಿದ್ದರು. 
ಈ ಕೋರೆಗಾಂವ ಯುದ್ಧವು ಇತಿಹಾಸದಲ್ಲಿ ವಿಶಿಷ್ಟ ಗೌರವಕ್ಕೆ 
ಪಾತ್ರವಾದ ಯುದ್ಧವಾಗಿತ್ತು. ಒಂದು ವೇಳೆ ಈ ಯುದ್ಧದಲ್ಲಿ 
ಬ್ರಿಟಿಷರಿಗೆ ಸೋಲುಂಟಾಗಿದ್ದರೆ, ಅವರ ಸಾಮ್ರಾಜ್ಯದ ಸ್ಥಾಪನೆ 
ಭಾರತದಲ್ಲಿ ಆಗುತ್ತಿರಲಿಲ್ಲ. ಬ್ರಿಟಿಷ್‌ ಸಾಮ್ರಾಜ್ಯದ ಅಳಿವು 
ಉಳಿವಿನ ಈ ಯುದ್ಧದಲ್ಲಿ ಮಹತ್ವದ ಪಾತ್ರವನ್ನಾಡಿದವರು 
ಅಸೃಶ್ಯ ಸೈನಿಕರು, ಅವರ ಶೂರತ್ವ, ವೀರತ್ವಗಳ ಎದುರು ಪೇಶ್ವೆ 
ಸೈನಿಕರು ಸೋತು ಹೋದರು. ಪೇಶ್ವೆಗಳ 30,000 ಸೈನಿಕರ 
ಎದುರು ಕೇವಲ 500 ಅಸ್ಪಶ್ಯ ಸೈನಿಕರು. ಪೇಶ್ವೆಗಳ ಸೈನ್ಯವನ್ನು 
ಧೂಳೀಪಟ ಮಾಡಿ, ಒರೆಸಿ ಹಾಕಿದ್ದರು. 
ಮುಂದುವರಿಯುವುದು... 
ಸೌಜನ್ಯ : ಅನ್ವೇಷಣೆ : ಜುಲೈ - ಆಗಸ್ಟ್‌ 2002ರ ಸಂಚಿಕೆ 
ಸಂಪಾದಕರು : ಆರ್‌.ಜಿ. ಹಳ್ಳಿ ನಾಗರಾಜ 


22 ಪಂಪುಟ : 3 - ಹ೦ಜಿತೆ : 3 - ಡಿಸೆ೦ಬರ್‌- 2021 


FREEDOM MOVEMENT IN BENGALURU 


ಯ 


We are really fortunate to witness the 
platinum jubilee of our Independence Day 
celebration. Thousands of freedom fighters, 
both men and women have laid their lives to 
get this invaluable possession. However, there 
is some misconception that Bangalore has 
not played a very active role in this struggle. 
On the other hand, during the Quit India 
movement combined effort of students and 
laborers of various industries of the city gave 
a boost to the struggle which had receded 
for some time in a few other states Locations 
like Banappa Park, Mysore Bank Circle, 
Kempe Gowda Road, Tulsi Thota, Central Jail, 
National College Circle T.Siddalingaiah Circle, 
Bhashyam Circle, and a few other locations 
are still existing as mute witnesses to the 
freedom struggle staged by various leaders, 
factory workers, civilians and students 
followed by police excesses, lathi charges, 
firings and deaths. They are the freedom 
movement memorials of the city. 


Biographical works of Some veterans like 
HS Doreswamy, Nitturu Srinivasa Rao, 
Tirumale Tata Sharma, Dr. H. Srinivasaiah, 
Sri S. Nijalingappa, Dr. H Narasimhaiah, 
K. Hanumanthaiah give a vivid picture of 
the scenario of freedom struggle at these 
locations including the Central jail which 
was transformed into freedom park in 2008. 
Even a glimpse of what happened at that time 
at some of these Cover from Bangalore show 
spaces should make the present generation to 
feel proud for the prominent role played by the 
city in the great movement. An introduction 
to three such locations is given here. 


BANAPPA PARK: Towards the end of 1937, 
KF Nariman, the President of the Bombay 
Municipal Council and a well-known 
Congressman, was invited to preside over the 
All India Local Self-Government Conference at 
Mysore, during Dasara Festival. In Bangalore, 
he had to address a public meeting on October 
24, 1937. Even as Nariman was going to the 
dais, he was pulled down from the stage by a 


A STS SS EEE ಉಊ 


Suresh Moona, (Noted Historian, Author and Columnist on the History of Bangalore 


Police Inspector. N ariman was arreste 
outside the borders of the state and released. 
To protest the ill-treatment of the state guest, 
a hartal was held. The police chief, Hamilton, 
not only abused the people but also ordered 
firing. 


Several were injured and many were arrested. 
The Police also entered the intermediate 
college and beat up students and teachers. V. 
Seetharamaiah, renowned teacher and poet, 
got injured on his knees. 


KEMPEGOWDA ROAD: During the Quit 
India Movement, when Gandhiji and other 
leaders were arrested on 9 August 1942, there 
was widespread agitation and many people 
assembled in Banappa Park, and agitation 
went on for some time. Though the park 
was so important, the ever-increasing traffic 
on the adjacent KG Road relegated it to the 
background. However, the government built 
a beautiful stupa in 1985 in black granite 
stone on a big platform. On the top, there is 
a spinning wheel. This structure is called the 
Freedom fighters Memorial’ 


Diagonally opposite to the Mysore Bank 
building, is a small circle. There is a martyr’s 
memorial behind a temple on this traffic 
island. On an elevated pedestal, a granite stone 
slab of about four feet high has been erected. It 
carries the names of four martyrs: Shamanna 
Bin Bete Rangappa, G V Thirumalaiah, 
Prahallada Shetty, and Gundappa. Of these, 
Thirumalllaiiah died when the police fired on 
agitating students in Malleshwaram Circle. It 
is said that for some time the Malleshwaram 
Circle was called the Thirumallaiah circle. 
Gundappa died during the Nariman episode. 

| To be continued... 


ಪಂಪುಟ : 3 - ಪಂಜಿಹೆ : 3 - ಡಿಸೆ೦ಖರ್‌- 2೦21 3 | 


ಅಟಡರದಂತಿಷ್ಟಆಟರು ಸುದ್ದಿ ಸಮಾಚಾರಗಳು 


ಸಂಗ್ರಹ : ಡಾ. ಅಶೋಕ್‌ ಕುಮಾರ್‌) 


ಸ್ವೀಡನ್‌ ಇತಿಹಾಸದಲ್ಲೇ ಮೊದಲ ಬಾಲಿಗೆ ಮಹಿಕಾ ಪ್ರಧಾನಿ ಮ್ಯಾಗ್ದ್ಲಅನಾ ಅಂಡಸಂನ್‌ pi. 


ಸ್ವೀಡನ್‌ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. 
ನೀಡಿಷ್‌ ಸಂಸತ್ತು ಇದೇ ಮೊದಲ ಸೋಷಿಯಲ್‌ ಡೆಮಾಕ್ರಟಿಕ್‌ ಪಕ್ಷದ ನಾಯಕಿ ಹಾಗೂ ಪ್ರಸ್ತುತ 
ಸರ್ಕಾರದಲ್ಲಿ ಹಣಕಾಸು ಸಚಿವೆಯಾಗಿದ್ದ ಮ್ಯಾಗ್ಗಲೀನಾ ಆಂಡರ್ಸನ್‌ ಅವರನ್ನು ಪ್ರಧಾನಿಯಾಗಿ 
ಆಯ್ಕೆ ಮಾಡಿದೆ. ಸ್ವೀಡನ್‌ ದೇಶದ ಇತಿಹಾಸದಲ್ಲಿ ಉನ್ನತ pn ವಹಿಸಿಕೊಂಡ 'ಜೂದಲ ಮಹಿಳೆ 
ಎಂಬ ಹೆಗ್ಗಳಿಕೆಗೆ 'ಮ್ಯಾಗ್ಗಲೀನಾ ಪಾತ್ರರಾಗಿದ್ದಾರೆ. ಸೀಡನ್‌ ಸ ೦ಸತ್ತು ರಿಕ್‌ಡಾಗ್‌ 349 ಸದಸ್ಯ ಬಲ 
ಹೊಂದಿದ್ದು, ಮ್ಯಾಗ್ಗಲೀನಾ ಆಂಡರ್ಸನ್‌ ಅವರ ಪರವಾಗಿ 117, ಶಿವರ "ವಿರುದ್ಧವಾಗಿ 174 ಮಂದಿ ' 
ಮತ ಚಲಾಯಿಸಿದ್ದಾರೆ. ನವೆಂಬರ್‌ 10ರಂದು ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. 7 ಹ 
ವರ್ಷಗಳ ಕಾಲ ಸೀಡನ್‌ ಪ್ರಧಾನಮಂತ್ರಿಯಾಗಿದ್ದ ತವರ ಸ್ಥಾನಕ್ಕೆ ಆರಿಡರ್ಸನ್‌ ಅವರನ್ನು ಆಯ್ಕೆ ಮಾ ಗ 
ಸಂಬಂಧಿ ವಿಚಾರಗಳಲ್ಲಿ ಯುರೋಪಿನ ಆತ್ಯಂತ ಪ್ರಗತಿಪರ ರಾಷ್ಟೆಗಳಲ್ಲಿ ಒಂದಾಗಿರುವ ಸ್ವೀಡನ್‌ನಲ್ಲಿ ಇದುವರೆಗೆ ರಾಜಕೀಯದ 
ಉನ್ನತ ಹುದ್ದೆಯಲ್ಲಿ ಮಹಿಳೆಯರಿಗೆ ಸ್ಥಾನ” ದೊರೆತಿರಲಿಲ್ಲ. ಹಿಕಿಗಾಗಿ, ಈ ಬೆಳವಣಿಗೆಯು ಸ್ವೀಡನ್‌ನಲ್ಲಿ ಒಂದು ಮೈಲಿಗಲ್ಲು 
ಎನ್ನಲಾಗಿದೆ. 'ಮ್ಯಾಗ್ಗಲೀನಾ ಆಂಡರ್ಸನ್‌ ಅವರ ಹೆಸರನ್ನು ಪ್ರಧಾನ ಮಂತ್ರಿ ಹುದ್ದೆಗೆ ಘೋಷಣೆ ಮಾಡುತ್ತಿದ್ದಂತೆ ಸಂಸತ್ತಿನ 
ಎಲ್ಲಾ ವಿಭಾಗಗಳ ಪ್ರತಿನಿಧಿಗಳು, ಅಧಿಕಾರಿಗಳು ಎದ್ದು ನಿಂತು ಚೆಪ್ಪಾಳೆ ತಟ್ಟಿ ಗೌರವ ಸಲ್ಲಿಸಿದ್ದಾರೆ ಎಂದು ಸ್ಟೀಡನ್‌ ಮಾಧ್ಯಮಗಳು 
ತಿಳಿಸಿವೆ. ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿರುವ ಮಾಜಿ” ಈಜು ಚಾಂಪಿಯನ್‌ 'ಮ್ಯಾಗ್ಗಲೀನಾ 1996ರಲ್ಲಿ ಪ್ರಧಾನ 
ಮಂತ್ರಿ ಗೋಶನ್‌ ಧರ್ಸನ್‌ ಅವರ ರಾಜಕೀಯ ಸಲಹೆಗಾರರಾಗಿ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದರು. 


ಸೌಜನ್ಯ : ks ಕನ್ನಡ ನ್ಯೂಸ್‌ 


ಏ್ವದಲ್ಲಯೆ€ ಅತ್ಯಂತ ಅಪಾಯಕಾರಿ ಮರ! 
ಬಿಸಿಲಿಗೆ ದಣಿದಿದ್ದಾಗ, ತಂಪಾದ ಜಾಗದಲ್ಲಿ ನಿಲ್ಲಬೇಕೆಂಬ ಪರಿಸ್ಥಿತಿ ಬಂದಾಗ ಎಲ್ಲರೂ 
ಮರಗಳಡಿಯಲ್ಲಿ ಹೋಗಿ ನಿಲ್ಲುತ್ತಾರೆ. ಮರ, ಗಿಡಗಳು ನಮ ಬದುಕಿನಲ್ಲಿ ಎಷ್ಟು ಮುಖ್ಯ 
ಎಂದು ಎಲ್ಲರಿಗೂ ಗೊತ್ತಿದೆ." ಆದರೆ, ಎಂದಾದರೂ ಮರವೇ ಮಾರಣಾರಿತಿಕವಾಗೆ 
ಪರಿಣಮಿಸುವುದನ್ನೂ ಕೇಳಿದ್ದೀರಾ... ? ಅಂತಹದ್ದೊಂದು ಅಪಾಯಕಾರಿ ಮರ ಇದೆ. 
"ವಿಶ್ವದ ಅತ್ಯಂತ ಅಫಾಯಕಾರಿ' ವೃಕ್ಷ ಎಂಬ ಕುಖ್ಯಾತಿಗೆ ಪಾತ್ರವಾಗಿರುವ ವಿಷಕಾರಿ 
"ಮಂಚಿನೀಲ್‌' ಎಂಬ ಮರದ ಕಥೆ. ಇದನ್ನು “ಸಾವಿನ ಮರ' ಎಂದೂ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಫಪ್ಲೊ 
ಕೆರಿಬಿಯನ್‌ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುವ ಮರ ಇದು. ಈ ಭಾಗದ ಜೌಗು ಪ್ರದೇಶದಲ್ಲಿ ಸುಮಾರು 50 ಅಡಿ ಎತ್ತರ 
ಬೆಳೆಯುವ ಈ ಮರದ ಬಳಿ ಹೋಗುವುದಕ್ಕೇ ಜನ ಹೆದರುತ್ತಾರೆ. “ಮಂಚಿನೀಲ್‌' ಮರ ಅದೆಷ್ಟು ವಿಷಕಾರಿಯಾಗಿದೆ ಎಂದರೆ 
ಮಳೆಯ ಸಮಯದಲ್ಲಿ ಈ ವೃಕ್ಷದ ಕೆಳಗೆ ನಿಂತರೆ ಚರ್ಮವು ಸುಟ್ಟಂತಹ ಅನುಭವವಾಗುತ್ತದೆ. ಈ ಮರದ ಹಣ್ಣನ್ನು ತಿಂದರಂತು 
ಆಂತರಿಕ ರಕ್ತಸ್ರಾವ ಉಂಟಾಗುತ್ತದೆ. ಒಮ್ಮೊಮ್ಮೆ ಸಾವಿಗೂ ಕಾರಣವಾಗಬಹುದು... ಈ ಮರದ ತೊಗಟೆ, ಎಲೆ ಮೆತ್ತು ಹಣ್ಣುಗಳಲ್ಲಿ 
ಹಾಲಿನಂತಹ ದಪ್ಪ ದ್ರವವನ್ನು ಬರುತ್ತದೆ. ಈ ದ್ರವ ಚರ್ಮದ ಸಂಪರ್ಕಕ್ಕೆ ಬಂದರೆ ತೀವ್ರವಾದ ಸುಟ್ಟಂತಹ ಗುಳ್ಳೆಗಳು ಉಂಟಾಗುತ್ತವೆ. 
ಬರೀ ಅಷ್ಟೇ ಅಲ್ಲ `ಮಂಚಿನೀಲ್‌ ಮರದ ಕಟ್ಟಿಗೆ. ಸುಟ್ಟಾಗ ಬರುವ ಹೊಗೆಯಿಂದ ಕಣ್ಣಿನ ಉರಿಯೂತ ಮತ್ತು ತಾತ್ಕಾಲಿಕ ಕುರುಡುತನ 
ಕಾಡಿದ್ದೂ ಇದೆ "ಎಂದು ಹೇಳಲಾಗುತ್ತಿದೆ. ಆದರೆ, ಈ ಮರಗಳು ಇಲ್ಲಿನ ಪರಿಸರ 'ವ್ಯವಸ್ಥೆಗೆ ಬಹಳ ಅಗತ್ಯವೂ ಅಗಿದೆ. ಸಮುದ್ರದ 
ಅಲೆಗಳಿ೦ದ ಉಂಟಾಗುವ ಮಣ್ಣಿನ ಸವೆತವನ್ನು ಇವುಗಳು ತಡೆಯಲು ಸಹಾಯ ಮಾಡುತ್ತವೆ. ಕಃ ಸಾವಿನ ಮರ ಈ ಭಾಗದಲ್ಲಿ 
ಅದೆಷ್ಟು ಭೀತಿ ಮೂಡಿಸಿದೆ ಎಂದರೆ ಈ ಮರ "ರುವ ಪ್ರದೇಶಗಳಲ್ಲಿ ಎಚ್ಚರಿಕೆಯ ಫಲಕಗಳಿನ್ನೂ ಅಳವಡಿಸಲಾಗಿದೆ. 

ಸೌಜನ್ಯ : ವಿಜಯ ಕರ್ನಾಟಕ 


ಚೀನಾದ ಸಾಲದ ಬಲೆಗೆ ಹಿಪ್ರಿದ ಉಗಾಂಡ : ಏಕೈಕ ವಿಮಾನ ನಿಲ್ದಾಣವೂ ಡ್ರ್ಯಾಗನ್‌ ವಶಕ್ಟ? 
ವಿಶ್ವದ ಬಡ ದೇಶಗಳಿಗೆ ನೆರವಿನ ಹೆಸರಿನಲ್ಲಿ ಸಾಲ ನೀಡಿ ಬಳಿಕ ಆ ದೇಶದ ಆಸ್ತಿಯನ್ನು ವಶಪ ಡಿಸಿಕೊಳ್ಳುವ 
ಚೀನಾದ ಕುತಂತ್ರಕ್ಕೆ ಇದೀಗ ಪೂರ್ವ ಆಫ್ರಿಕಾದ ಉಗಾಂಡ ಸಹ ಸಿಲುಕಿಕೊಂಡಿದೆ. ಪರಿಣಾಮ ತನ್ನ 
ದೇಶದ ಏಕೆಕ 'ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನೂ ಕಳೆದುಕೊಳ್ಳುವ ಭೀತಿಯಲ್ಲಿ ಉಗಾಂಡ 
ಸರ್ಕಾರ ಇದೆ. ಈ ನಡುವೆ ಈಗಾಗಲೇ ಉಗಾಂಡದಿಂದ ಚೀನಾ ವಿಮಾನ ನಿಲ್ದಾಣ ವಶಪಡಿಸಿಕೊಂಡಿದೆ 
ಎಂಬ ವರದಿಗಳನ್ನು ಚೀನಾ ಮತ್ತು ಉಗಾಂಡ ಎರಡೂ ದೇಶಗಳು ಸ್ಪಷ್ಟವಾಗಿ ತಳ್ಳಿಹಾಕಿವೆ. ತನ್ನ ಕ 
ಎಂಟೆಬ್ಬೆ ವಿಮಾನ ನೆಲ್ದಾಣ ವಿಸ್ತರಣೆ ಮತ್ತು ಅಭಿವೃದ್ಧಿ ನಿಟ್ಟಿನಲ್ಲಿ ಉಗಾಂಡ ಸರ್ಕಾರ ಚೀನಾದ ಎಕ್‌ಪೋರ್ಟ್‌- ಇಂಪೋ 
ಬ್ಯಾಂಕ್‌ನಿಂದ 1550 ಕೋಟ ಕು. ಸಾಲ ಪಡೆದುಕೊರಿಡಿತ್ತು. ಈ ಸಾಲ ಮರುಪಾವತಿಗೆ ಮೊದಲ 7 ವರ್ಷ ಮಾರಟೋರಿಯಂ 
ಅತ್ತು. ನಂತರ ಶೇ. 2ರಷ್ಟುಬಡ್ಡಿಯೊಂದಿಗೆ ಹಣ ಮರುಪಾವತಿ ಮಾಡಬೇಕಿತ್ತು. ಒಂದು ವೇಳೆ ಹಣ ಮಾರುಪಾವತಿ ಮಾಡದೇ 
ಇದ್ದರೆ, ಯಾವುದೆ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಇಲ್ಲದೆಯೇ, ವಿಮಾನ ನಿಲ್ದಾಣವನ್ನು ತನ್ನ ವಶಕ್ಕೆ ಪಡೆಯುವ ಷರತ್ತನ್ನು ಚೀನಾ 
ಹಾಕಿತ್ತು. ಈ ನಡುವೆ ನಾನಾ ಕಾರಣಗಳಿಂದಾಗಿ ಉಗಾಂಡ ಸರ್ಕಾರ ಹಣ ಮರುಪಾವತಿ ಮಾಡಲು" ವಿಫಲವಾಗಿತ್ತು. ಹೀಗಾಗಿ ಅದು 
ನಿಲ್ದಾಣವನ್ನು ಚೀನಾಕ್ಕೆ ಒಪ್ಪಿಸುವ ಭೀತಿ ಎದುರಿಸುತ್ತಿತ್ತು. ಇದನ್ನು ತಪ್ಪಿಸಲು ಕೆಲ ತಿಂಗಳ ಹಿಂದೆ ಉಗಾಂಡ ಅಧಿಕಾರಿಗಳು ಚೀನಾಕ್ಕೆ 
ತೆರಳೆ ಕೆಲವೊಂದು ವೆನಾಯ್ತಿ ಕೋರಿದ್ದರು. ಆದರೆ "ಯಾವುದೇ ನಾಯಿಗೆ ಚೀನಾ ಸ್ಪಷ್ಟವಾಗಿ ನಿರಾಕರಿಸಿತ್ತು. ಹೀಗಾಗಿ ಯಾವುದೇ 
ಕ್ಷಣದಲ್ಲಿ ವಿಮಾನ ನಿಲ್ದಾಣ "ಕಳೆದುಕೊಳ್ಳುವ ಭೀತಿಯಲ್ಲಿ ಆ ದೇಶವಿದೆ. 


ಸೌಜನ್ಯ : ಸುವರ್ಣ ನ್ಯೂಸ್‌ 


24 ಪಂಪುಟ : 3 - ಪಂಜಿಹೆ : 3 - &ಿಸೆಂಬಐರ್‌- 2021 


ಪರಿಸರದೊಂದಿಗೆ ಸಾವು 


ಪಶೃತಿಯ ಪಾಠಶ್ಟೆ ಮಪ್ಪಲಆನ್ನು ಒಡ್ಡಿದ ಅರಿವು ಶಾಲೆ 
ಮೈಸೂರಲ್ಲಿ ಲಿಂಗಾಂಬುದಿ ಪಾಳ್ಯದ ರಸ್ತೆಯಲ್ಲಿ ಒಂದು ಶಾಲೆಯಿದೆ. "ಒಳ್ಳೆಯ 
ಕಲಿಕೆಯಿಂದಲೇ ಮುಂದಿನ ಜನಾಂಗ, ನಾಡು, ನುಡಿ, ಪರಿಸರ ಇವುಗಳ ಬೆಳವಣಿಗೆ' 
ಎಂದು ನಂಬಿರುವ ಕೆಲವು ಸಮಾನ ಮನಸ್ಕರು ಒಟ್ಟಾಗಿ “ಅರಿವು ಶೈಕ್ಷಣಿಕ 
ಮತ್ತು ಸಾಂಸ್ಕೃತಿಕ ಟ್ರಸ್ಟ್‌” ಮಾಡಿಕೊಂಡು ಈ ಶಾಲೆಯನ್ನು ನಡೆಸುತ್ತಿದ್ದಾರೆ. 
ಸದ್ಯಕ್ಕೆ ಎಲ್‌.ಕೆ.ಜಿಯಿಂದ 2ನೇ ತರಗತಿಯವರೆಗೆ ಇರೋ ವ ಶಾಲೆಗೆ ಈಗ 
3 ವರ್ಷ ತುಂಬಿದ್ದು ಮುಂದಿನ ವರ್ಷದಿಂದ 3ನೇ ಹಾಗು 8ನೇ ತರಗತಿಗಳು 
ಪ್ರಾರಂಭವಾಗುವುದರಲ್ಲಿದೆ. ಕಲಿಕೆಯ ಹೊಸತಂತ್ರ! ಮಕ್ಕಳಲ್ಲಿ ಸಾಮಾಜಿಕ ಕಳಕಳಿ, ೫ 
ಸಾಂಸ್ಕೃತಿಕ ಬದ್ಧತೆ, ಪ ಪರಿಸರದೊಂದಿಗೆ ಹೊಂದಾಣಿಕೆ, ನಾಯಕತ್ವ ಮತ್ತು ಸಹಕಾರದ 
ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಇಲ್ಲಿ ಪರಿಸರಕ್ಕೂ, ಮಕ್ಕಳಿಗೂ ಓತವೆನ್ನಿಸೆ ಸೋ ಕಲಿಕೆಯನ್ನು ನೀಡುತ್ತಿದೆ. ಮಕ್ಕಳಿಗೆ ತಾವಿರುವ 
ಪರಿಸರದಿಂದಲೇ ಶಿಕ್ಷಣ ನೀಡುತ್ತಾ ಇಂದಿನ ಸ್ಫರ್ಧಾ ಪ್ರಪಂಚದಲ್ಲಿ ತಮ್ಮತನ ಕಾಯ್ದುಕೊಳ್ಳುವಂತಹ ಸುಲಭ — ಕಲಿಕೆಗೆ 
ಅನುವು ಮಾಡಿಕೊಡುತ್ತಿದೆ. ಪರಿಸರದ ಮೂಲಕ ಕಲಿಕೆ ಎಂದೇ ಹೊರಟಿರುವ ಅರಿವು ಶಾಲೆ ಪ್ರಕೃತಿಯ ಪಾಠಕ್ಕೆ ಮಕ್ಕಳನ್ನು 
ಒಡ್ಡಿದೆ. ತರಗತಿಯಲ್ಲಿ ನಡೆಯುವ ಪಠ್ಯಪುಸ್ತಕ ಶಿಕ್ಷಣದ ಜೊತೆಯಲ್ಲೇ ಪ್ರತಿವಾರ ಕೆರೆ, ಗುಡ್ಡ, ಪಕ್ಷಿ ವೀಕ್ಷಣೆ, ಸುತ್ತಲ ಗಿಡಮರಗಳ 
ಅಧ್ಯಯನಕ್ಕೆ ಹೋಗುತ್ತಾರೆ. ಪೊಲೀಸ್‌ ಸ್ಟೇಷನ್‌, ಇಟ್ಟಿಗೆ ಕಾರ್ಲಾನೆ, ಮ್ಯೂಸಿಯಂಗಳು, ಎಣ್ಣೆ ಗಾಣ ಹೀಗೆ ಊರಿನಲ್ಲಿರುವ ಎಲ್ಲ 
ಬಗೆಯ ಸಳಗಳಿಗೆ ಹೋಗಿ ತಿಳಿವು ಹೆಚ್ಚಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿ ತಮ್ಮ ಕಣ್ಣಿಗೆ ಕಾಣುವ ವಿಷಯಗಳ ಬಗ್ಗೆ 
ತಿಳಿದುಕೊಳ್ಳುವ ಮಕ್ಕಳಲ್ಲಿ ಸಹಜವಾಗಿಯೇ ಕಲಿಯುವ ಆಸಕ್ತಿ ಹೆಚ್ಚುತ್ತದೆ. “ಅರಿವು ಶಾಲೆ” ಮಕ್ಕಳಿಗೆ ವಿವಿಧ ಕ್ಷೇತ್ರದಲ್ಲಿ ವಿಪುಲ 
ಅವಕಾಶಗಳನ್ನು ಒದಗಿಸುತ್ತಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವ ಸುಮಾರು 8 ತರಬೇತುದಾರರು ನಿಜವಾದ 
ಶಿಕ್ಷಣದತ್ತ ಮಕ್ಕಳನ್ನು ಒಯ್ಯುತ್ತಿದ್ದಾರೆ. ಈಜು. ತಬಲಾ, ರಂಗಗೀತೆಗಳು, ಶಾಸ್ತ್ರೀಯ ಸಂಗೀತ, ದೇಸಿ ಆಟಗಳು, ಇಂಗ್ಲಿಷ್‌ 
ಸಂವಹನ, ಚಾರಣ ಹಾ "ಹಲವು ಕ್ಷೇತ್ರಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕಿಸುತ್ತಾರೆ. 
ಹಾಂ... ನೀವು ಈ ಶಾಲೆಯ 1-2ನೇ ತರಗತಿಯಲ್ಲಿ ಕಲಿಯುತ್ತಿರುವ ಮಕ್ಕಳು ರಕ್ತ ಪರಿಚಲನೆ, ಮೂತೋತ್ತತ್ತಿ ಅಯಸ್ಕಾಂತ, 
ಮಸೂರಗಳ ಬಗ್ಗೆ ಮಾತನಾಡಿದರೆ ಅಚ್ಚರಿ ಪಡಬೇಕಿಲ್ಲ! ಆಡುನುಡಿಯಲ್ಲಿ” ಕಲಿಯುವುದರಿಂದ ಮತ್ತು ಅನುಭವಗಳ ಸಮೇತ 
ಕಲಿಸುವ ಪದ್ಧತಿ ಇರುವುದರಿಂದ ಅರ್ಥವಾಗುವಷ್ಟನ್ನು ಹೇಳುತ್ತಾರೆ. ಈ ಮಕ್ಕಳಲ್ಲಿ ಕಂಡದ್ದನ್ನೆಲ್ಲಾ ಇದೇನು? ಇದೇನು? ಎಂದು 
ತಿಳಿದುಕೊಳ್ಳಬೇಕೆನ್ನುವ ಕುತೂಹಲ ತೋರಿಸುವುದು ಹೆಚ್ಚಿದೆ. ಮಕ್ಕಳ ಸಹಜವಾದ ಈ ಕುತೂಹಲವನ್ನು ತುಳಿಯದೆ ತಣಿಸುವ 
ವಾತಾವರಣ ಇಲ್ಲಿದೆ. ಸಾಹಸ ಕ್ರೀಡೆಗಳು, ಪರ್ವತಾರೋಹಣ, ಕೆರೆ ಓಡಾಟ ಮಕ್ಕಳಿಗೆ ಸಾಕಷ್ಟು ಧೈರ್ಯ ಕಲಿಸಿದೆ. ಜೀವ ಸಂಕುಲದ 
ಬಗ್ಗೆ ಪ್ರೀತಿ ಬೆಳೆಸಿಕೊಂಡಿರುವ ಮಕ್ಕಳು ಮುಂದೆ ಪರಿಸರ ಹಾನಿಯ ಕೆಲಸ ಮಾಡಲಾರರು ಎಂಬ ಭರವಸೆ ಮೂಡುತ್ತದೆ. 

ಸೌಜನ್ಯ : ಒನ್‌ ಇಂಡಿಯಾ 


ಸಂಗ್ರಹ : ಡಾ. ಮುನಿಯಪ್ಪ 


ನೇತಾಡುವ ನೀರ್ಗಲ್ಲು ಒಡೆದು ಬದ್ದದ್ದೇ ಹಿಮಪ್ರವಾಹಕ್ತೆ 
ಶಕಾರಣವಾಎಂಖಡೇ? 


ಫೆಬ್ರುವರಿ 10: ಉತ್ತರಾಖಂಡದ ಚಾಮೋಲಿ ಜಿಲ್ಲೆಯಲ್ಲಿ ಭಾನುವಾರ ಸಂಭವಿಸಿದ - 
ಹಿಮಪ ಪ್ರವಾಹಕ್ಕೆ ನಿಖರ ಕಾರಣ ಇನ್ನೂ ಪತ್ತೆಯಾಗಿಲ್ಲ. ಹಲವು ತಜ್ಞರು ಈ ಘಟನೆ 

ಜಾ ನೈಜ RES ಬೆನ್ನು ಬಿದ್ದಿದ್ದು, ವಿಶ್ಲೇಷಣೆಗಳನ್ನು ಮಾಡುತ್ತಿದ್ದಾರೆ. ರೌಂತಿ/ 

ಮೃಗುಧನಿ "ಪರ್ವತಕ್ಕೆ ಹೊಂದಿಕೊಂಡಂತಿರುವ ನೇತಾಡುವ. ಬೃಹತ್‌ ನೀರ್ಗಲ್ಲು ಕಳಚಿ ವ್‌ 
ಬಿದ್ದಿರುವುದು ಈ ಹಿಮಪ್ರವಾಹ ಸಂಭವಿಸಲು ಕಾರಣ ಎಂದು ವಾಡಿಯಾ. ಇನ್‌ ಮ ಇರಾ 
ಸ್ಟಿಟ್ಯೂಟ್‌ ಆಫ್‌ ಸೂ ಜಿಯಾಲಜಿಯ ನಿರ್ದೇಶಕ ಕಲಾಚಂದ್‌ ಸೇನ್‌ ತಿಳಿಸಿದ್ದಾರೆ. ಜ್‌ ಎಂಬಲ್ಲಿ ಒಡೆದಿರುವ 
ನೀರ್ಗಲ್ಲು ಹಿಮಪರ್ವತದ ಭಾಗವೇ ಆಗಿರುವ ನೀರ್ಗಲ್ಲು ಒಮ್ಮೆ ಒಡೆದರೆ ಪ್ರಪಾತಕ್ಕೆ ಜಾರಿ ಅನಾಹುತವನ್ನು ಸ್ಥ ಸೃಷ್ಟಿಸುತ್ತದೆ ಎಂದು 
ವಿವರಿಸಿದ್ದಾರೆ ಅವರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಹಾಯದೊಂದಿಗೆ Wi ಸಂಸ್ಥೆ ಘಟನೆ ನಡೆದ ಸ್ಥಳದಲ್ಲಿನ 
ಹಲವು ಅಂಶಗಳನ್ನು ಅಧ್ಯಯನ Tk ಈ ಹಿಮಪುದೇಶದಲ್ಲಿ ಭೂಕಂಪನದ ಸಾಧ್ಯತೆಯ ಕುರಿತು ತ್ಸ 
2013ರಲ್ಲಿಯೂ ಇದೇ ರೀತಿ ಹಿಮಪ್ರ ಸಂಭವಿಸಿ ಸುಮಾರು ಐದು ಸಾವಿರ ಮಂದಿ ಸಾವನ್ನಪ್ಪಿದ್ದರ ಕುರಿತು ಸ ಸಂಸ್ಥೆ ಈಸ 
ಹಿಂದೆ ಅಧ್ಯಯನ ನಡೆಸಿತ್ತು. ಈ ಹಂದ ಅಧ್ಯಯನ ನಡೆಸಿ ಪ್ರಾಥಮಿಕ ಅಂಶಗಳನ್ನು ನೀಡಿದೆ. ವಿಜ್ಞಾನಿಗಳು ಗ್ರಹಿಕೆ ಪ್ರಕಾರ ಈ 
ಬೃಹತ್‌ ನೀರ್ಗಲ್ಲು ಕೆಲವು ಸಮಯದಿಂದ ದುರ್ಬಲವಾಗಿದ್ದು, ಕರಗುತ್ತಿರುವ ಓಮದಿಂದಾಗಿ ದುರ್ಬಲ ವಲಯ ಸ ಸೃಷ್ಟಿಯಾಗಿದೆ. 

ಈ ನೀರ್ಗಲ್ಲು ಕರಗಿ ಕಾಲಕ್ರಮೇಣ ತಾತ್ಕಾಲಿಕ ಅಣೆಕಟ್ಟಿನಂತೆ ಕಟ್ಟಿಕೊಂಡಿದ್ದು, ಒಮ್ಮೆಲೇ ಆ ನೀರು ಒಡೆದು ಪ್ರವಾಹ ಸೃಷ್ಟಿಯಾಗಿದೆ 
ಎನ್ನಲಾಗಿದೆ. ರಿಷಿಗಂಗಾಗೆ ಈ ಹಿಮನದಿ ಸೇರುತ್ತಿದ್ದು, ರಿಷಿಗಂಗಾ ಧೌಲಿಗಂಗಾ ನದಿ ಸೇರುತ್ತದೆ. ಹೀಗಾಗಿ ಈ ನದಿಗಳಲ್ಲಿ ಪ್ರವಾಹ 
ಸಂಭವಿಸಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 


ಸೌಜನ್ಯ : ಒನ್‌ ಇಂಡಿಯಾ (ಸಂಗ್ರಹ : ಡಾ. ಮುನಿಯಪ್ಪ) 


ಪಂಪುಟ : 3 - ಪಂಜಿಹೆ : 3 - ಡಿಸೆಂಬರ್‌- 2021 25 


ಸಾಧಕರು 
ಸಂಗ್ರಹ : ಡಾ. ವಸುಂಧರಾ ಭೂಪತಿ 


ಟ್ಹಬರ್‌ನ ಹೊಸ ಸಾರಥಿ : ಪರಾಗ್‌ ಅಗರವಾಲ್‌ 

ಭಾರತೀಯ ಮೂಲದ ಪರಾಗ್‌ ಅಗರವಾಲ್‌ ಅವರು ಟ್ವಿಟರ್‌ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ 
ನೇಮಕಗೊಂಡಿದ್ದಾರೆ. ಗೂಗಲ್‌, ಮೈಕ್ರೋಸಾಫ್ಟ್‌, ಅಡೋಬ್‌ ಮತ್ತು ಐಬಿಎಂ ನಂತಹ ವಿಶ್ವದ ಕೆಲವು ಉನ್ನತ 
ಟೆಕ್‌ ಕಂಪನಿಗಳನ್ನು ಮುನ್ನಡೆಸುತ್ತಿರುವ ಭಾರತೀಯ ಮೂಲದ ಸಿಇಒ ವ್ಯಕ್ತಿಗಳ ಬಗೆಗೆ ಪ್ಯಾಟ್ರಿಕ್‌ ಕಾಲಿಸನ್‌ 
ಎಂಬುವವರು ಒಂದು ಟ್ವೀಟ್‌ ಮಾಡಿದ್ದರು. ಆ ಟ್ವೀಟ್‌ ಗೆ ಉತ್ತರಿಸಿರುವ ವಿಶ್ವದ ಶ್ರೀಮಂತರಲ್ಲೊಬ್ಬರಾದ 
ಎಲಾನ್‌ ಮಸ್ಕ್‌ ಅವರು, “ಭಾರತೀಯ ಪ್ರತಿಭೆಗಳಿಂದ USA ಹೆಚ್ಚು ಪ್ರಯೋಜನ ಪಡೆಯುತ್ತದೆ!” ಎಂದು 
ರೀಟ್ಟಿಟ್‌ ಮಾಡುವ ಮೂಲಕ ಗಮನ ಸೆಳಿದಿದ್ದಾರೆ. ಹೌದು, “ಲ:0೦8॥., Microsoft, Adobe, IBM, 
Palo Alto Networks ಮತ್ತು ಈಗ Twitter ಅನ್ನು ಭಾರತದಲ್ಲಿ ಬೆಳೆದ CEO ಗಳು ನಡೆಸುತ್ತಿದ್ದಾರೆ. ತಂತ್ರಜ್ಞಾನ ಜಗತ್ತಿನಲ್ಲಿ 
ಭಾರತೀಯರ ಅದ್ಭುತ ಯಶಸ್ಸನ್ನು ವೀಕ್ಷಿಸಲು ಅದ್ಭುತವಾಗಿದೆ ಮತ್ತು ವಲಸಿಗರಿಗೆ ಅಮೆರಿಕ ನೀಡುವ ಅವಕಾ ದ ಉತ್ತಮ 
ಜ್ಞಾಪನೆಯಾಗಿದೆ. (ಆಭಿನಂದನೆಗಳ್ಪೂೂಪರಾಗಾಗಿ” ಎಂದು ಸಿಇಒ ಪ್ಯಾಟೆಕ್‌ ಕಾಲಿಸನ್‌ ಅವರು ಟ್ವೀಟ್‌ ಮಾಡಿದ್ದರು. ಆದರೆ, ಅದಕ್ಕೆ 
ತದ್ದಿರುದ್ದವಾಗಿ ಭಾರತೀಯ ಸಿಇಒಗಳ ಬೆಂಬಲಕ್ಕೆ ಬಂದ ಎಟ್‌ ಮಸ್ಕ್‌ ಅವರು, ಭಾರತೀಯರ ಮನಸೂರೆಗೊಳ್ಳುವಂತಹ 
ಟ್ವೀಟೊಂದನ್ನು ಮಾಡಿದ್ದಾರೆ. “ವಲಸಿಗರಿಗೆ ಅಮೆರಿಕಾ ನೀಡುವ ಅವಕಾಶ ಎನ್ನುವುದಕ್ಕಿಂತ ಭಾರತೀಯರಿಂದ ಅಮೆರಿಕಾಗೆ 
ಲಾಭವಾಗುತ್ತದೆ” ಎನ್ನವ ಅರ್ಥದಲ್ಲಿ ಟ್ವೀಟ್‌ ಮಾಡಿದ್ದಾರೆ. ಭಾರತೀಯ ಪ್ರತಿಭೆಗಳಿಂದ USA ಹೆಚ್ಚು ಪ್ರಯೋಜನ ಪಡೆಯುತ್ತದೆ 
ಎಂದು ಅವರು ಹೇಳಿದ್ದಾರೆ. 


ಸೌಜನ್ಯ : ವಿಜಯ ಕರ್ನಾಟಕ 


ಲಾಶ್‌ಡ್‌ಸ್‌ ಅನುಭವದ ಪುಪ್ತಕ ಬರೆದು ಮೆಚ್ಚುಗೆ ಪಡೆದ ಜಿಡ್ಣದು 

ಕೊರೊನಾ ಸೋಂಕು ಜನರು ಬದುಕುವ ರೀತಿಯನ್ನೇ ಬದಲಿಸಿಬಿಟ್ಟಿದೆ. ಅದರಲ್ಲೂ ಶಾಲೆಗೆ 
ಹೋಗುತ್ತಾ, ಆಟ ಪಾಠದಲ್ಲಿ ತೊಡಗಿಕೊಂಡಿದ್ದ ಮಕ್ಕಳನ್ನು ಈ ಸೋಂಕು ಮನೆಯೊಳಗೇ ಕೂಡಿ 
ಹಾಕಿದೆ. ವರ್ಷದಿಂದ ಆನ್‌ಲೈನ್‌ ಕ್ಲಾಸ್‌ ಮೂಲಕವೇ ಪಾಠ ನಡೆಯುತ್ತಿದ್ದು, ಸ್ನೇಹಿತರ ಒಡನಾಟವೂ 
ಇಲ್ಲವಾಗಿದೆ. ಪುಟ್ಟ ಮಕ್ಕಳಿಗೆ ಈ ಲಾಕ್‌ಡೌನ್‌ ಏನೆಲ್ಲಾ ಅನುಭವಗಳನ್ನು ಕೊಟ್ಟಿರಬಹುದು? _ 
ಮಕ್ಕಳು ಏನೆಲ್ಲಾ ಕಲಿತಿರಬಹುದು? ಈ ಪ್ರಶ್ನೆಗೆ ಈ ಪುಟ್ಟ ಹುಡುಗಿಯ ಪುಸ್ತಕ ಉತ್ತರ ನೀಡುವಂತಿದೆ. ಒಂದಾನೊಂದು ಕಾಲದಲ್ಲಿ 
ಪುಟಾಣಿ ಮನಸಿನ ಲಾಕ್‌ಡೌನ್‌ ನೆನಪುಗಳು... ಬೆಂಗಳೂರಿನ ಏಳು ವರ್ಷದ ಜಿಯಾ ಗಂಗಾಧರ್‌ ತನ್ನ ಲಾಕ್‌ಡೌನ್‌ ನೆನಪುಗಳನ್ನು 
ಪುಸ್ತಕದ ಮೂಲಕ ಹೊರತಂದಿದ್ದಾಳೆ. ಕೊರೊನಾ ಸೋಂಕು, ಲಾಕ್‌ಡೌನ್‌, ಆನ್‌ಲೈನ್‌ ಕ್ಲಾಸ್‌, ಸೈಬರ್‌ ಕ್ರೈ೦ ಹೀಗೆ ಹಲವು 
ವಿಷಯಗಳ ಕುರಿತು ಜಿಯಾ ತನ್ನ ಪುಸ್ತಕದಲ್ಲಿ ಬರೆದಿದ್ದಾಳೆ. “ಐ ಇಸ್‌ ಫಾರ್‌ ಲಾಕ್‌ಡೌನ್‌- ಜಿಯಾಸ್‌ ಜರ್ನಲ್‌ ಆಫ್‌ ಲಾಕ್‌ಡೌನ್‌ 
ಲೆಸನ್‌” ಎಂಬ ಶೀರ್ಷಿಕೆಯ ಈ ಪುಸ್ತಕ ಇದೀಗ ಹಲವರ ಮೆಚ್ಚುಗೆ ಗಳಿಸಿಕೊಂಡಿದೆ. ಈ ಪುಟ್ಟ ಹುಡುಗಿಗೆ ಪುಸ್ತಕ ಬರೆಯಲು 
ಹಾಗೂ ಪುಸ್ತಕ ಹೊರತರಲು ದಿವ್ಯಾ ಎಎಸ್‌ ಜೊತೆಯಾಗಿದ್ದಾರೆ. ಜಿಯಾ ಎರಡನೇ ತರಗತಿ ಓದುತ್ತಿದ್ದು, ಜೆಪಿಎನ್‌ ಈ ಪುಸ್ತಕ 
ಪ್ರಕಟಣೆ ಮಾಡಿದೆ. ಕೊರೊನಾ ಕಾಲದಲ್ಲಿ ತನ್ನ ಹಲವು ನೆನಪುಗಳನ್ನು, ಅನುಭವಗಳನ್ನು ಜಿಯಾ ಈ "ಪುಸ್ತಕದಲ್ಲಿ ಕಲೆ ಹಾಕಿದ್ದಾರೆ. 
ಇದೇ ರೀತಿ “2020-ಲಾಕ್‌ಡೌನ್‌ ನೆನಪುಗಳು” ಎಂಬ ಪುಸ್ತಕವನ್ನು “ಬೆಂಗಳೂರಿನ ಹತ್ತು ವರ್ಷದ ಮಾನ್ಯ ಹರ್ಷಾ ಬರೆದಿದ್ದಳು. 
5ನೇ ತರಗತಿ ವಿದ್ದಾ ರ್ಥಿನಿಯಾಗಿರುವ ಮಾನ್ಯ “ಕನ್ನಡದ “ರಿಯ. `ಲೇಖಕಿ” ಎಂಬ ಪ್ರಶಂಸೆ ಯನ್ನೂ "ಪಡೆದಿದ್ದಾಳೆ. ಈಕೆಯ 
ಮೊದಲ ಕನ್ನಡ ಕಥೆ ನೀರಿನ ಪುಟಾಣಿ ಸಂರಕ್ತ ಕರು” "ಮಕ್ಕಳ ಕಾದಂಬರಿ ಇಂಡಿಯಾ ಬುಕ್‌ ಆಫ್‌ ರೆಕಾರ್ಡ್‌ ದಾಖಲೆ ಸೇರಿದ್ದು, 
“ಕನ್ನಡದಲ್ಲಿ ಪುಸ್ತಕ ಬರೆದಿರುವ ಕಿರಿಯ ಲೇಖಕಿ” ಎಂಬ ಬಿರುದನ್ನು ತಂದುಕೊಟ್ಟಿದೆ. 


ಸೌಜನ್ಯ : ಒನ್‌ ಇಂಡಿಯಾ 


ತಾವೇ ಸೇತುವೆ ನಿರ್ಮಿಸಿದ ಮಾಗ್ರದ ಜನದು 
ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮೊಗ್ರ ಎಂಬ ಸಣ್ಣ 
ಹಳ್ಳಿ ತಮ್ಮೂರಿನ ಹೊಳೆಯನ್ನು ದಾಟಲು ಅನುಭವಿಸುತ್ತಿದ್ದ ಸ | ಸಮಸ್ಯೆಗೆ ತಾವೇ ಪರಿಹಾರ 
ಅಂತಾ ಭಾವಿಸಿ, ತಮ್ಮ ದೇ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸೇತುವೆಯನ್ನು 
ನಿರ್ಮಿಸಿದ್ದಾರೆ. ಹಲವೆ ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ" ಹೊಳೆ ದಾಟಲು ಸೇತುವೆಗಾಗಿ 
ಊರಿನ ಜನ ಮನವಿ ಮಾಡಿದ್ದರೂ ಫಲ ಸಿಕ್ಕಿರಲಿಲ್ಲ. ಮಳೆಗಾಲ ಬಂತೆಂದರೆ ಮೊಗದ 
ಜನರು ಪಡಬಾರದ ಕಷ್ಟ ಪ ಪಡುತ್ತಿದ್ದರು. ತಮ್ಮೂರಿನ ಹೊಳೆಯನ್ನು ದಾಟಿ ಇವರು ಪಟ್ಟಣಕ್ಕೆ ಹೋಗಬೇಕಾದರೆ ಜೀವ ಕೈಯಲ್ಲಿ 
ಹಿಡಿದುಕೊಂಡೆ ಹೋಗಬೇಕಿತ್ತು. "ಹೀಗಾಗಿ ತಮ್ಮೂರಿನ ಹೊಳೆಗೆ ಶಾಶ್ವತ ಸೇತುವೆ ಬೇಕೆಂದು ಸೇರ ಪ್ರಧಾನಿಗೆ ಮನವಿ ಮಾಡಿದ್ದರು. 
ಸಂಕಷ್ಟದ ವಿಡಿಯೋ ಸಿಡಿ ಕಳುಹಿಸಿ ಸೇತುವೆಗೆ ಮನವಿ ಮಾಡಿದ್ದರಿರಿದ ಪ್ರಧಾನಿ ಕಾರ್ಯಾಲಯದಿಂದ ಸಮಸ್ಯೆ ಬಗೆಹರಿಸುವಂತೆ 
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್‌ಗೆ ಸೂಚನೆ ಬಂದಿತ್ತು. ಆದರೆ ಪ್ರಧಾನಿಯೇ ಸೂಚಿಸಿದರೂ ಅಧಿಕಾರಿಗಳು ಇಚ್ಛಾ ಶಕ್ತಿಯನ್ನು 
ಮೆರೆದಿಲ್ಲ. TN ಅಧಿಕಾರಿಗಳನ್ನು ಕಾದರೆ ಇನ್ನು ಹಲವವ ಎಂದು ಊರಿನ ಜನರೇ ಸೇತುವೆ ನಿರ್ಮಿಸಿದ್ದಾರೆ. 
ಇಲ್ಲಿಯವರೆಗೂ ಕಾದಿದ್ದ ಮೊಗ್ರದ ಜನರು, ಜನಪ ಪ್ರತಿನಿಧಿಗಳಿಂದ, ಸರ್ಕಾರದಿಂದ ಪರಿಹಾರವನ್ನು ಅಪೇಕ್ಷಿಸುವುದೇ ವ್ಯರ್ಥವೆಂದು 
ಭಾವಿಸಿ, ಗ್ರಾಮ ಭಾರತ ಎಂಬ ಯುವಕರ ಗುಂಪು ಈ ಸೇತುವೆ ನಿರ್ಮಾಣ ಕಾಮಗಾರಿಯ ಹೊಣೆ ಹೊತ್ತು. ಗಾವಿ್ತರ ಸ್ವಂತ 
ಹಣ ಹಾಗೂ ದಾನಿಗಳ ಸಹಕಾರದಿಂದ ಸೇತುವೆ ನಿರ್ಮಿಸಿದ್ದಾರೆ. ಈ ಮೂಲಕ ಮಕ್ಕಳು ಗ್ರಾಮಾಸ್ಥರು ಅನುಭವಿಸುತ್ತಿದ್ದ ಸ ಸರಿಕಷ್ಟ 
ದೂರವಾಗಿದೆ. 


ಸೌಜನ್ಯ : ಓನ್‌ ಇಂಡಿಯಾ 


20. ಸ೦ಮಟ : 3 - ಪಂಜಿಹೆ : 3 - &ಿಸೆಂಬರ್‌- 2021 


ಸಾಮಾಜಕ ಮತ್ತು ಸಾಂಸ್ಟೃತಿತ ಪುಟಗಳು 


ಸಂಗ್ರಹ : ಅಖಿಲಾ ವಿದ್ಯಾಸಂದ್ರ 


ದಾಖಲೆ ಮಳೆಗೆ ಹೆಚ್ಚಿದ ಅಂಡರ್ಜಲ: ಚಿಪ್ಟಬಲ್ಜಾಪುರ ಜಲ್ಲೆಯಲ್ಲ 
ಮೈಡತುಂಜಕೊಂಡ ಸಾವಿರ ಕರೆಗಳು 

ಜಿಲ್ಲೆಯ ಬಹುತೇಕ ಕಡೆ ಬಂಡೆಯೊಳಗಿನ ನೀರಿಗಿಂತ ಮಣ್ಣಿನಲ್ಲಿ ಸಿಗುವ ನೀರನ್ನೇ 
ನೆಚ್ಚಿಕೊಂಡಿದ್ದರು. ಸದ್ಯ ಅಂತಹ ಕೊಳವೆ ಬಾವಿಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು 
ಹೊರ ಬರುತ್ತಿದೆ. ಜಿಲ್ಲೆಯ ಕೆಲವೆಡೆ ಕೊಳವೆ ಬಾವಿಗಳಿಂದ ನೀರು ತನ ಷಿ ತಾನೇ 
ಹೊರ ಬರುತ್ತಿವೆ. ಕಳೆದ ಮೂರು ತಿಂಗಳಿಂದ ಸುರಿದ ನಿರಂತರ ಮಳೆಯಿಂದ ಜಿಲ್ಲೆಯಲ್ಲಿ 
1,000ಕ್ಕೂ ಹೆಚ್ಚು ಕೆರೆಗಳು ಮೈದುಂಬಿಕೊಂಡಿವೆ. 90 ಸಾವಿರ ಹೆಕ್ಟೇರ್‌ ಪ್ರ ಪ್ರದೇಶದಲ್ಲಿ 
ಬೆಳೆದಿದ್ದ ಜಿಳೆಗಳು ನೀರು ಪಾಲಾಗಿರುವುದು ದುಃಖದ ಸಂಗತಿ. ಆದರೆ ಜಿಲ್ಲೆಯಲ್ಲಿ ಸುರಿದ ದಾಖಲೆ ಮಳೆಯಿಂದ ಅಂತರ್ಜಲ 
ಮಟ್ಟ 'ದಿನೇ ದಿನೇ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಹಲವು "ದಶಕಗಳಿಂದ ಜಿಲ್ಲೆಯ ಪ್ರಮುಖ ಕೆರೆಗಳು 
ತುಂಬಿರಲಿಲ್ಲ. ಖಾಲಿ ಖಾಲಿಯಾಗಿದ್ದ ಕೆರೆಗಳಲ್ಲಿ ಹಾಗೂ ನದಿ ಪಾತ್ರಗಳಲ್ಲಿ ನೀರು ಉಕ್ಕಿ ಹರಿದಿತ್ತು. ಸದ್ಯ ಬೆಂಗಾಡಿನಂತೆ 
ಕಾಣುತ್ತಿದ್ದ ಪ್ರದೇಶಗಳೆಲ್ಲಿ ಹಸಿರು ಹೊದ್ದು ಮಲಗಿದೆ. ಜಿಲ್ಲೆಯಲ್ಲಿ ಕೊಳವೆ ಬಾವಿಗಳೇ ಕುಡಿಯವ ಮತ್ತು ಕೃಷಿಗೆ ಮೂಲ. 
ಹಿಂದೆಲ್ಲ ಕೆರೆಗಳ ನೀರನ್ನೇ ಕುಡಿಯಲು ಮತ್ತು ಕೃಷಿಗೆ ಬಳಸಲಾಗುತ್ತಿತ್ತು. ಆದರೆ ಕೆರೆಗಳು ತುಂಬುವುದೇ ಅಪರೂಪವಾದಾಗ 
ಬಹುತೇಕ ಕೆರೆಯ ತೂಬುಗಳನ್ನು ಮುಚ್ಚಿ ಹಾಕಿದ್ದರಿಂದ ಅಂತರ್ಜಲವನ್ನೇ ಜನರು ನೆಚ್ಚಿಕೊಂಡಿದ್ದಾರೆ. ಸದ್ಯ ಈ ಬಾರಿ ಸುರಿದ 
ಭಾರಿ ಮಳೆಯಿಂದ ಬಹುತೇಕ ಕೆರೆಗಳು ತುಂಬಿಕೊಂಡಿದೆ. ಜಿಲ್ಲೆಯಲ್ಲಿ 1,500 ಅಡಿವರೆಗೂ ಬೋರ್‌ವೆಲ್‌ಗಳನ್ನು ಕೊರೆದರೂ 
ನೀರು ಸಿಗುತ್ತಿರಲಿಲ್ಲ. ಸಿಕ್ಕರೂ ಮಳೆಗಾಲದಲ್ಲಷ್ಟೇ ನೀರು ಬರುತ್ತಿದ್ದವು. ಬೇಸಿಗೆ ಕಾಲದಲ್ಲಿ ಕುಡಿಯುವುದಷ್ಟೇ ನೀರು ಬರುತ್ತಿತ್ತು. 
ಆದರೆ ಈಗ ಜೋರ್‌ಪೆಲ್‌ಗಳನ್ನು ಆನ್‌ ಮಾಡಿಯೇ ಸಾಕಷ್ಟು ತಿಂಗಳು ಕಳೆದಿವೆ. "ಕೃಷಿ ಕಾರ್ಯಕ್ಕೆ ಜರಾ ಬಳಕೆಯೂ 
ಕಡಿಮೆಯಾಗಿದ್ದು ಬೋರ್‌ವೆಲ್‌ಗಳಲ್ಲಿ ಮಣ್ಣು ಮಿಶ್ರಿತ ನೀರು ಹೊರಬರುತ್ತಿದೆ. ಇದೇ ಅಂತರ್ಜಲ ಮಟ್ಟ ಹೆಚ್ಚಾಗಿರುವುದಕ್ಕೆ 
ನಿದರ್ಶನ ಎನ್ನ ಲಾಗುತ್ತಿದೆ. ಜಿಲ್ಲೆಯ ಕೆಲವೆಡೆ ಇೊಳವೆ ಬಾವಿಗಳಿಂದ ನೀರು. ತನ್ನಷ್ಟಕ್ಕೆ ತಾನೇ ಹೊರ ಬರುತ್ತಿವೆ. ಇದು ರೈತರ 
ಮುಂದಿನ ಕೃಷಿಗೆ ಅನುಕೂಲವಾಗಲಿದೆ. 


ಸೌಜನ್ಯ : ವಿಜಯ ಕರ್ನಾಟಕ 


ಸೌಕಾಪಡೆಯ ದಿನ 

ಭಾರತೀಯ ನೌಕಾಪಡೆ ಭಾರತೀಯ ರಕ್ಷಣಾ ಪಡೆಗಳ ಒಂದು ಅಂಗ. ಇದು 
ಜಗತ್ತಿನ ಐದನೇಯ ಅತಿ ದೊಡ್ಡ ನೌಕಾಪಾಡೆಯಾಗಿದ್ದು, ಇದರಲ್ಲಿ ಸುಮಾರು 
55000 ಜನರು ಕಾರ್ಯನಿರತರಾಗಿದ್ದಾರೆ. ಭಾರತೀಯ ನೌಕಾಪಡೆ 155 ನೌಕೆಗಳನ್ನು 
ಹೊಂದಿದ್ದು, ಐ.ಎನ್‌.ಎಸ್‌.ವಿರಾಟ್‌ ಎಂಬ ವಾಯು ಯುದ್ಧ ನೌಕೆಯನ್ನು 
ಹೊಂದಿದೆ. ಸಂಪೂರ್ಣ ಏಷ್ಯಾ ಖಂಡದಲ್ಲಿರುವ ಎರಡು ವಾಯು ಯುದ್ಧ ನೌಕೆಗಳಲ್ಲಿ 
ಅದು ಒಂದು. ಪ್ರತಿ ವರ್ಷ ಡಿಸೆಂಬರ್‌ 4 ರಂದು ಭಾರತದಲ್ಲಿ ನೌಕಾಪಡೆಯ 
ದಿನವನ್ನು ಆಚರಿಸಲಾಗುತ್ತದೆ. 1971ರಲ್ಲಿ ಇಂಡೋ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ವಿರುದ್ಧ ಆಪರೇಷನ್‌ 
ಟ್ರೈಡೆಂಟ್‌ನ್ನು ಪ್ರಾರಂಭಿಸುವ ನೆನಪಿಗಾಗಿ ಈ ದಿನವನ್ನು ಆಯ್ಕೆ ಮಾಡಲಾಗಿದೆ. 1971 ರಲ್ಲಿ, ಪಾಕಿಸ್ತಾನವು ಡಿಸೆಂಬರ್‌ 3ರ 
ಸಂಜೆ ಭಾರತೀಯ ವಾಯುನೆಲೆಗಳ ಮೇಲೆ ಆಕ್ರಮಣವನ್ನು ಪ್ರಾರಂಭಿಸಿತು. ಭಾರತವು ಅವರ ದಾಳಿಗೆ ಪ್ರತಿಕ್ರಿಯೆಯಾಗಿ, 
ನಿರ್ಫಾಟ್‌, ವೀರ್‌ ಮತ್ತು ನಿಪತ್‌ ಎನ್ನುವ 3ಕ್ಷಿ ಪಣಿ ದೋಣಿಗಳನ್ನು ಕರಾಚಿ ಕಡೆಗೆ ವೇಗದಲ್ಲಿ ರವಾನಿಸಿತು. ಆಪರೇಷನ್‌ 
ಟ್ರೈಡೆಂಟ್‌ ಸಮಯದಲ್ಲಿ ಭಾರತೀಯ ನೌಕಾಪಡೆಯು PN ಖೈಬರ್‌ ಸೇರಿದಂತೆ 4 ಪಾಕಿಸ್ತಾನಿ ಹಡಗುಗಳನ್ನು ಮುಳುಗಿಸಿತು. 
1971ರ ಯುದ್ದದ ವಿಜಯದ 50ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ 2021 ಅನ್ನು “ಸ್ವರ್ಣಿಮ್‌ ವಿಜಯ್‌ ವರ್ಷ್‌' 
ಎಂದು ಆಚರಿಸಲು ಯೋಜಿಸಿದೆ. ಭಾರತೀಯ ನೌಕಾಪಡೆಯನ್ನು ಈಸ್ಟ್‌ ಇಂಡಿಯಾ ಕಂಪನಿಯು 1612 ರಲ್ಲಿ ಸ್ಥಾಪಿಸಿತು. 
ನಂತರ ಇದನ್ನು ರಾಯಲ್‌ ಇಂಡಿಯಾ ನೇವಿ ಎಂದು ಹೆಸರಿಸಲಾಯಿತು ಮತ್ತು ಸ್ವಾತಂತ್ಯದ ನಂತರ ಇದನ್ನು 1950ರಲ್ಲಿ 
ಭಾರತೀಯ ನೌಕಾಪಡೆ ಎಂದು ಮರು ಸಂಘಟಿಸಲಾಯಿತು. ಮೂರು ಕಡೆ ಸಾಗರ ಆವರಿಸಿರುವ ಭಾರತದ ರಕ್ಷಣೆಗೆ ಕನಿಷ್ಠ 
ಮೂರು ವಿಮಾನವಾಹಕ ನೌಕೆಗಳು ಬೇಕು. ಆದರೆ ಭಾರತ ಈಗ "INS ವಿಕ್ರಮಾದಿತ್ಯ' ಒಂದನ್ನೇ ನೆಚ್ಚಿದೆ. ಈ ನೌಕೆಯಲ್ಲಿ 
ಒಟ್ಟು 22 ಡೆಕ್‌ಗಳಿದ್ದು, 1600ರಷ್ಟು ಸಿಬ್ಬಂದಿಯನ್ನು ಒಯ್ಯುತ್ತದೆ. ಕೀವ್‌- ಕ್ಲಾಸ್‌ ವಿಮಾನ ಹೊತ್ತೊಯ್ಯುವ- ಮಾರ್ಪಾಟು 
ಮಾಡಲಾದ ಈ ಯುದ್ಧ ನೌಕೆಯನ್ನು ಭಾರತವು ರಷ್ಯಾದಿಂದ 2013ನೇ ಇಸವಿಯಲ್ಲಿ ಖರೀದಿ ಮಾಡಿದೆ. ಆ ನಂತರ ಅದಕ್ಕೆ 
ಭಾರತದ ಖ್ಯಾತ ಸಾಮ್ರಾಟ ವಿಕ್ರಮಾದಿತ್ಯನ ಹೆಸರನ್ನು ಇಡಲಾಯಿತು. ಭಾರತೀಯ ನೌಕಾಪಡೆ ಭಾರತದ ಸ್ವದೇಶಿ ನಿರ್ಮಿತ 
ವಿಮಾನವಾಹಕ ನೌಕೆ "ಐಎನ್‌ಎಸ್‌ ವಿಕ್ರಾಂತ್‌' 2013ರಲ್ಲಿ ಸಾಗರಕ್ಕಿಳಿದಿದೆ. ಆದರೆ ಇನ್ನೂ ಅದರ ಪರೀಕ್ಷೆಗಳು ಮುಗಿದಿಲ್ಲ. 
ಇದು 2020ರ ವೇಳೆಗೆ ಸೇವೆಗೆ ಲಭ್ಯವಾಗಬಹುದು. ಕೊಚಿನ್‌ನಲ್ಲಿ ನಿರ್ಮಾಣವಾಗುತ್ತಿರುವ ಭಾರತದ ಮತ್ತೊಂದು ವಿಮಾನ 
ವಾಹಕ ನೌಕಿ 2023ರ ವೇಳೆಗೆ ನೌಕಾಪಡೆ ಸೇವೆಗೆ ಲಭ್ಯವಾಗುವ ನಿರೀಕ್ಷೆ ಇದೆ. 


ಸೌಜನ್ಯ : ಓನ್‌ ಇಂಡಿಯಾ 


ಸಂಪುಟ : 3 - ಹ೦ಜಕೆ : 3 - ಡಿಸೆ೦ಖರ್‌- 2೦21 22 


ತ್ರೀಡಾ ರಂಗ 


ಕ್ರೀಡಾ ಸಾಂಸ್ಟೃತಿತ ಲೋಕಕ್ಟೆ ಜಾತಿ ಏಷಜಂಡುಗಳ ಅಪಾಯ 

ನಮ್ಮ ದೇಶದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಲೋಕದ ಮೇಲೆ 
ಜಾತಿಯ ವಿಷ ಜಂತುಗಳು ದಾಳಿ ಮಾಡುತ್ತಿವೆ. ಇದು ಕ್ರೀಡೆ 
ಮತ್ತು ಸಾಂಸ್ಕೃತಿಕ ಲೋಕದ ಸಾರಸತ್ಸವನ್ನು ನಾಶ ಮಾಡುವ 
ಅಪಾಯವಿದ್ದು, ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾದ ಜರೂರಿದೆ. 

ಕ್ರೀಡೆ ಮತ್ತು ಸಾಂಸ್ಪ ತಿಕ ಕ್ಷೇತ್ರದ ಮೇಲೆ ನಡೆದ ಮೂರು 
ದಾಳಿಗಳನ್ನು ಉಲ್ಲೇಖಿಸಿದ್ದೇನೆ. “ ತೊದಲನೆಯದಾಗಿ “ತಾರಕ್‌' 
ಮಹಾಕಾ ಉಲ್ಲಾ "ಚಸ್ನಾ' ಸೀರಿಯಲ್‌ ಖ್ಯಾತಿಯ ಹಿಂದಿ ಕಿರುತೆರೆ 
ನಟಿ ಮುಸ್ಲಿಮುನ ದತ್ತ ಯೂಟ್ಯೂಬ್‌ನಲ್ಲಿ ಹಂಚಿಕೊಂಡಿರುವ 
ವೀಡಿಯೊದಲ್ಲಿ ತಮ್ಮ ಮೇಕಪ್‌ ಬಗ್ಗೆ ಮಾಹಿತಿ ನೀಡಿದ್ದರು. 
ಅದರಲ್ಲಿ "ನಾನು ಚೆನ್ನಾಗಿ ಕಾಣಬೇಕೆಂದು ಸ್ಪಲ್ಪ ಮೇಕಪ್‌ 
ಮಾಡಿಕೊಂಡಿದ್ದೇನೆ. ಆ ಜಾತಿಯವರಂತೆ ಕಾಣಲು ನನಗೆ 
ಇಷ್ಟವಿಲ್ಲ' ಎಂದು ತಳಸಮುದಾಯದವರನ್ನು ಉಲ್ಲೇಖಿಸಿ 
ಹೇಳಿದ್ದರು. ಆಕೆಯ ಈ ಮಾತು ಸಾಂಸ್ಕೃತಿಕ ಲೋಕದ ಅಂತಃಸತ್ವಕ್ಕೆ 
ನೀಡಿದ ಪೆಟ್ಟು. ನಿಜವಾಗಿಯೂ ಈಕೆ ದೇಹಕ್ಕೆ ಮಾಡಿಕೊಳ್ಳುವ 
ಮೇಕಪ್‌ಅನ್ನು ಕೊಳಕಾಗಿರುವ ತನ್ನ ಮನಸ್ಸಿಗೂ ಮಾಡಿಕೊಳ್ಳುವ 
ಅಗತ್ಯವಿದೆ. ಮತ್ತೊಂದು ಘಟನೆಯೆಂದರೆ ತಮಿಳಿನ ಬಿಗ್‌ ಬಾಸ್‌ 
ಸನ್‌ 3ರಲ್ಲಿ ಭಾಗವಹಿಸಿದ್ದ ಮೀರಾ ಮಿಥುನ್‌ ಎಂಬ ತಮಿಳು 
ನಟಿ ಯೂಟ್ಯೂಬ್‌ ಚಾನಲ್‌ ಒಂದಕ್ಕೆ ಸಂದರ್ಶನ ನೀಡುವ ವೇಳೆ 
“ಸಿನೆಮಾ ಉದ್ಯಮದಲ್ಲಿನ ಎಲ್ಲಾ ತಮ್ಮ ಚಟುವಟಿಕೆಗಳಿಗೆ ಪರಿಶಿಷ್ಟ 
ಜಾತಿಯ ನಿರ್ದೇಶಕರು ಮತ್ತು ಎಸ್ಪಿ ಸಮುದಾಯದ ಸದಸ್ಯರೇ 
ಕಾರಣ, ಸಿನೆಮಾ ಉದ್ಯಮದಲ್ಲಿನ ಎಲ್ಲಾ ಪರಿಶಿಷ್ಟ ಜಾತಿಯ 
ಜನರನ್ನು, ನಿರ್ದೇಶಕರನ್ನು ಹೊರಹಾಕುವ ಸಮಯವಿದು 
ಎಂದು ನಾನು ಭಾವಿಸುತ್ತೇನೆ” ಅಂತ ಮೊನ್ನೆಯಷ್ಟೇ ಹೇಳಿದ್ದರು. 
ಇನ್ನೊಂದು ಘಟನೆ ಟೋಕಿಯೊದಲ್ಲಿ ನಡೆದ ಒಲಿಂಪಿಕ್ಸ್‌ ನಲ್ಲಿ 
ಆಡಿದ ಮಹಿಳಾ ಹಾಕಿ ತಂಡದಲ್ಲಿ “ದಲಿತ ಹೆಣ್ಣುಮಕ್ಕಳು ಇದ್ದದ್ದೇ 
ಸೋಲಿಗೆ ಕಾರಣ' ಎಂದು ಹರಿದ್ವಾರದಲ್ಲಿ ಮೇಲ್ವರ್ಗದವರು 
ವಂದನಾ ಕಟಾರಿಯ ಅವರ ಮನೆ ಎದುರು ಗಲಾಟೆ ಮಾಡಿದ್ದು, 
ಈ ಮೂರು ಪ್ರಕರಣಗಳು ನಮ್ಮ ದೇಶದ ಸಾಮಾಜಿಕ ತಾರತಮ್ಯ 
ಇಂದಿಗೂ ಎಷ್ಟು ಜೀವಂತ ಎನ್ನು ವುದನ್ನು ಸಾಕ್ಷೀಕರಿಸಿವೆ. 

ಯಾರೇ 'ಉನ್ನತ ಸ್ಥಾನಕ್ಕೇರುವಾಗ ಜಾತಿ ಮುಖ್ಯವಲ್ಲ. 
ಬದಲಾಗಿ ನಮ್ಮ ಶದ್ಧೆ ಪರಿಶ್ರಮ ನಮ್ಮನ್ನು ಉನ್ನತ ಸ್ಥಾನಕ್ಕೆ 
ಕರೆದೊಯ್ಯಬಲ್ಲವು. ಭಾರತದ ಹಾಕಿ ತಂಡದಲ್ಲಿ ಆಡಿದ 
ಆಟಗಾರ್ತಿ ವಂದನಾ ಕಟಾರಿಯಾ ಕೂಡ ತನ್ನ ನಿರಂತರ 
ಪರಿಶ್ರಮ, ಶ್ರದ್ಧೆಯಿಂದ ಶ್ರೇಷ್ಠರಾಗಿದ್ದಾರೆ. ಆದರೆ “ತಂಡದಲ್ಲಿ 
ದಲಿತ ಹೆಣ್ಣುಮಕ್ಕಳೇ ಇದ್ದುದ್ದರಿಂದ ಸೋತರು' ಎಂದು 
ಹೀಯಾಳಿಸಿರುವುದು ಇಡೀ ದೇಶವೇ ನಾಚಿಕೆಪಡುವಂತೆ 
ಮಾಡಿದೆ. ಕನ್ನಡದ ಸುವರ್ಣ ಯುಗ ಎಂದು ಗುರುತಿಸುವ 
10ನೇ ಶತಮಾನದಲ್ಲೇ ಬಂದು ಇಂದಿಗೂ ಅಜರಾಮರವಾಗಿ 
ಉಳಿದಿರುವ ಆದಿ ಕವಿ ಪಂಪ “ಮನುಷ್ಯ ಜಾತಿ ತಾನೊಂದೇ 
ವಲಂ' ಎಂದು ಹೇಳಿದ. ತನ್ನ "ವಿಕ್ರಮಾರ್ಜುನ ವಿಜಯಂ' 
ಕೃತಿಯಲ್ಲಿ ಅರ್ಜುನನನ್ನು ಕಥಾ ನಾಯಕನನ್ನಾಗಿ ಮಾಡಿಕೊಂಡರೆ, 
ಕರ್ಣನನ್ನು ಪ್ರತಿನಾಯಕನನ್ನಾಗಿ ಮಾಡಿ ಇಡೀ ಮಹಾಭಾರತದಲ್ಲಿ 
ಕರ್ಣನನ್ನು ನೆನೆಯುತ್ತಾನೆ. ಅದನ್ನೇ 12ನೇ ಶತಮಾನದಲ್ಲಿಯೇ 
ಸರ್ವಜ್ಞ ಕವಿ “ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ' 
ಎಂದು ಪ್ರಶ್ನಿಸಿದ್ದರು. ಜ್ಯೋತಿಯನ್ನು ಎಲ್ಲಿಯೇ ಇರಿಸಿ ಹಚ್ಚಿದರೂ 
ಅದು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಚೆಲ್ಲುತ್ತದೆ. 


ವಂದನಾ ಇಸಾ ಕೂಡ ದಕ್ಷಿಣ ಆಫ್ರಿಕಾದ ವಿರುದ್ಧದ 
ಕೊನೆಯ ಗುಂಪಿನ ಪಂದ್ಯದಲ್ಲಿ "ಹ್ಯಾಟ್ರಿಕ್‌ ಗೋಲುಗಳನ್ನು 
ಬಾರಿಸಿ ಒಲಿಂಪಿಕ್ಸ್‌ನಲ್ಲಿ ಅವರ ಅದ್ಭುತ" ಆಟದಿಂದಲೇ ಸ 


ಸಂಗ್ರಹ : ಅಖಿಲಾ ವಿದ್ಯಾಸಂದ್ರ 


ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾಕೌಟ್‌ ಸುತ್ತಿಗೆ ಅರ್ಹತೆ 


ಪಡೆದು 41 ವರ್ಷಗಳಲ್ಲಿನ ಅತ್ಯುತ್ತಮ ಪ್ರದರ್ಶನವಾಗಿದೆ 
ಎನ್ನುವುದು ಈ ಕೊಳಕು ಮನಸ್ಥಿತಿಗಳಿಗೆ ಅರ್ಥವಾಗಬೇಕಿತ್ತು. 
ಇಂದು ಹೆಣ್ಣು ಮಕ್ಕಳು ಭವ್ಯಭಾರತದ ಕನಸು ಹೊತ್ತು ಎಲ್ಲಾ 
ರಂಗಗಳಲ್ಲಿಯೂ ಇಂದು ಕ್ರೀಡೆ, ಸೇನೆ ಅಷ್ಟೇ ಅಲ್ಲ, ಅಂತರಿಕ್ಷ 
ಯಾನವನ್ನು ಮಾಡಿ ತಮ್ಮ ಮೈಲುಗಲ್ಲುಗಳನ್ನು ನೆಟ್ಟಿದ್ದಾರೆ. 
ಭಾರತದ ಕೀರ್ತಿ ಪತಾಕೆಯನ್ನು ಅಂತರ್‌ರಾಷ್ಟ್ರೀಯ ಮಟ್ಟದಲ್ಲಿ 
ಹಾರಿಸುವ ದಿಟ್ಟ ಹೋರಾಟ ಮಾಡಿದ್ದಾರೆ. 1984ರಲ್ಲಿ ಅಮೆರಿಕದ 
ಲಾಸ್‌ ಏಂಜೆಲೀಸ್‌ನಲ್ಲಿ ಒಲಿಂಪಿಕ್ಸ್‌ ಕ್ರೀಡಾಕೂಟ ನಡೆಯಿತು. 
ಅಥ್ಲೆಟಿಕ್ಸ್‌ನಲ್ಲಿ ಅದುವರೆಗೆ ಬರೀ ನಿರಾಸೆಯನ್ನು ಅನುಭವಿಸಿದ್ದ 
ಭಾರತ ಮೊದಲ ಬಾರಿಗೆ 400 ಮೀಟರ್‌ ಹರ್ಡಲ್‌ನಲ್ಲಿ ಪಿ.ಟಿ. 
ಉಷಾ ನಾಲ್ಕನೇ ಸ್ಥಾನ ಪಡೆದರು. ಮೂರನೇ ಸ್ಥಾನಕ್ಕಿದ್ದ ಅಂತರ 
ಕೇವಲ 1/100 ಸೆಕಂಡ್‌ ಅಷ್ಟೇ. ಆ ವೇಳೆ ಪಿ.ಟಿ. ಉಷಾ ಅವರ 
ಸಾಧನೆ ನೋಡಿ ಇಡೀ ದೇಶವೇ ಕಂಬನಿ ತುಂಬಿತ್ತು. ಪದಶ್ರೀ 
ಪ್ರಶಸ್ತಿಗೆ ಭಾಜನರಾಗಿರುವ ಮಾಲತಿ ಹೊಳ್ಳ ಅವರು 36 ಅಂತರ್‌ 
ರಾಷ್ಟೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಟ್ಟು 397 ಚಿನ್ನದ 
ಪದಕಗಳು, 27 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳಿಗೆ ಕೊರಳೊಡ್ಡಿ 
ಅರ್ಜುನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಸಾಧನೆ 
ದೇಶವೇ ಹೆಮ್ಮೆಪಡುವಂತೆ ಮಾಡಿತು. ಈ ಮೂಲಕ ವಿಕಲಾಂಗ 
ಚೇತನರಿಗೆ ಮಾದರಿಯಾದರು. 2016ರಲ್ಲಿ ನಡೆದ ರಿಯೋ 
ಪ್ಯಾರಾಲಿಂಪಿಕ್ಸ್‌ನಲ್ಲಿ 46ನೇ ವಯಸ್ಸಿನಲ್ಲಿ ಬೆಳ್ಳಿ ಪದಕ ಗೆದ್ದ ದೇಶದ 
ಮೊದಲ ಮಹಿಳಾ ಕ್ರೀಡಾಪಟು ಪದಶ್ರೀ ದೀಪಾಮಲ್ಲಿಕ್‌ ಅರ್ಜುನಾ 
ಪ್ರಶಸ್ತಿ ವಿಜೇತೆಯಾಗಿ ವಿಶೇಷಚೇತನರಿಗೆ ಮಾದರಿಯಾದರು. 
ಸಾಧನೆಯ ಶಿಖರವೇರಿದ ದೀಪಾ ಮಲ್ಲಿಕ್‌ ಅವರ ಸಾಧನೆ 
ನಮಗೆ ಮುಖ್ಯ ಹೊರತು ಅವರ ಜಾತಿಯಲ್ಲ ಎಂದಿದ್ದಾರೆ. 
ವಂದನಾ ಕಟಾರಿಯಾ “ನಾವು ದೇಶಕ್ಕಾಗಿ ಆಡುತ್ತಿದ್ದೇವೆ, 
ದಯವಿಟ್ಟು ಜಾತಿ ನಿಂದನೆಯನ್ನು ನಿಲ್ಲಿ” ಎಂದು ತಣ್ಣಗೆ 
ತಿರುಗೇಟು ನೀಡಿ ತಮ್ಮ ಗಟ್ಟಿತನವನ್ನು ಸಾಬೀತು ಮಾಡಿದ್ದಾರೆ. 
ಸೋಲಿಗೆ ದಲಿತ ಹೆಣ್ಣುಮಕ್ಕಳು ತಂಡದಲ್ಲಿ ಇರುವುದೇ ಕಾರಣ 
ಎಂದಿದ್ದ ಮೇಲ್ಜಾತಿಯ ಕಿಡಿಗೇಡಿಗಳು "ಹಾಕಿ ಅಷ್ಟೇ ಅಲ್ಲ, 
ಇನ್ನಾವುದೇ ಕ್ರೀಡೆಗಳಿಗೆ ದಲಿತರನ್ನು ಸೇರಿಸಿಕೊಳ್ಳಬಾರದು' 
ಎಂದಿರುವುದು `ನಮ್ಮ ದೇಶದಲ್ಲಿ ಜಾತಿ “ವ್ಯವಸ್ಥೆ ಎಷ್ಟು "ಆಳವಾಗಿ 
ಬೇರೂರಿದೆ ಎನ್ನುವುದಕ್ಕೆ ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ?, 
ಜಂ 1.2 ಶೋಷಣೆಗೆ ಒಳಗಾಗಿರುವ ಜನಾಂಗಗಳು 
ಇಂದಿಗೂ ಜಾತಿಯ ಕೂಪದಲ್ಲಿ ಬೆಂದು, ಬದುಕು ಸವೆಸುತ್ತಿವೆ 
ಎನ್ನೋದು ನಿರ್ವಿವಾದ, ಜಾತಿ ಧರ್ಮಗಳನ್ನು ಮೀರಿ ಎಲ್ಲರನ್ನೂ 
ಒಂದಾಗಿಸಬಲ್ಲ ಅದ್ಭುತ ಶಕ್ತಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಲೋಕದೆ, 
ಆದರೆ ಇವುಗಳಲ್ಲಿಯೂ ಜಾತಿಯ ವಿಷ ಜಂತುಗಳು ಓಡಾಡಿದರೆ 
ದೇಶದ ಸಹೋದರಕ್ಕೆ ಕೊಡಲಿಪೆಟ್ಟು ಕೊಟ್ಟಂತೆ ಆಗುತ್ತದೆ. 
ಇಂತಹ ಘಟನೆಗಳು " ಮರುಕಳಿಸದಂತೆ ದೇಶದ ಪ್ರಜ್ಞಾವಂತ 
ನಾಗರಿಕರು ಎಚ್ಚರಗೊಳ್ಳಬೇಕಾಗಿದೆ. 

ಸೌಜನ್ನ : ವಾರ್ತಾಭಾರತಿ 


ಪಂಪುಟ : 3 - ಪಂಜಿಹೆ : 3 - ಡಿಸೆ೦ಖರ್‌- 2೦21 


FEVER! 


Condensed form of ‘Fever Book” - 1974 & Published by Hart Davis Macgibbos, P.O. - 9 St Albans, England : 


by John Fuller 


overwhelming power that in this age of jet travel it could trigger global calamity, In a dangerous race against time, a 
team of researchers risked their lives to track the virus to its source and find a vaccine that would be able to conquer it. 
This is the story of that quest, one of the most fascinating and Inspiring medical revelations of our time 


Don Carey, Graham Kemp, Jordi Casals 
and Penny Pinneo began the search. At Jos, 
they pored over the case histories of 23 victims 
and questioned survivors. It was soon clear that 
Lassa fever had been hospital-transmitted, at 
least among the first 17 patients. But, as they 
checked and rechecked the flow of patients, 
visitors and staff, they could not find a single 
case which could have infected all the primary 
patients in the outbreak. | 


Then Kemp came across Tama lama Sale’s 
case history, which was registered under her 
fictitious name. At first, she didn’t seem ೩ 
promising lead, since her illness had not been 
diagnosed as Lassa fever. But gradually a clear 
and incriminating picture began to emerge. 
Three of the first recorded victims of the virus 
had been in A Ward while Tama lama was a 
patient; in fact, all of the primary cases had been 
patients, workers or visitors when Tamalama 
was under treatment. What evolved in theory 
was that Tamalama had brought Lassa fever into 
the hospital and passed it on to the first patients 
known to have the fever. They, in turn, passed it 
on to their families and friends. 


To confirm this theory, Tama lama would 
have to be found and a sample of her blood 
taken to see if it contained antibodies. If it did, 
Kemp would trap and bleed as many animals 
as possible in her village in an attempt to find 
Lassa’s source. The problem was: Who and 
where was Tamalama? 


“KING OF THE MOTOR PARK” 


ALL Graham Kemp could do was to run 
advertisements in the Jos newspaper describing 
the little he knew about Tamalama and appealing 
for help in locating her. One lead came in. 
Someone thought that she might be the wife of a 
lorry driver known as “King of the Rail I way,” 
that her name was something like 50016, and 
that she was supposed to live in Bauchi, some 
950 km by road from Ibadan. 


Kemp took off on the punishing 1,900-km 
round trip. No one in Bauchi seemed to know 
of a woman named Soulé, but by an incredible 
stroke of luck he was referred to a woman named 
Sale. She turned out to be the divorced wife of 
Mal lam Sale of Lagos. She had never been in 
the hospital at Jos. She did not know if Mallam 
Sale had remarried. 

Lagos, the capital of Nigeria, is a sprawling 
city of halfa million people. Before plunging into 
its teeming labyrinth, Kemp sent out enquiries to 
people in the area. Finally, he received another 
clue. He was told that the Hausa term for “King 
of the Railway” also meant “King of the Motor 
Park,” a logical place for a lorry driver. 


He spent his first day in Lagos roaming 
the dusty streets looking for large outdoor 
“motor parks,” where lorry drivers congregated 
between trips to drink beer and palm wine. No 
one seemed to have heard of his quarry. But the 
next day his luck changed, and he was guided 


‘to the Tawaz Trucking Company, where Mallam 


Sale, “King of the Motor Park,” was working as 
a mechanic. It didn’t take long to find out that he 
was from Jos and his wife from the near-by town 
of Bassa. The house they occupied in Lagos was 
within walking distance. 


After much persuasion, Tama lama Sale 
allowed Kemp to take a blood sample, Then 
he pressed her for information. Had she been 
ill a year ago? Yes, she had-and slowly the 
vital information came out. The results showed 
Tamalama’s blood to be full of Lassa antibodies. 
She could be assumed to be the “index case” 
for the Jos outbreak. But Kemp’s job was far 
from completed. Soon after the blood tests, he 
set out for Bassa, armed with dozens of vacuum 
containers for blood-letting and animal traps for 
rats, bats and birds that might carry the disease. 


70 be continued... 


ಪಂಪುಟ : 3 - ಹ೦ಜಿಕೆ : 3 - ಡಿಸೆಂಬರ್‌- 2೦21 20 | 


ಪತ ವಿಭಾಗ : ಓದುಗರ ಪ್ರತಿಸ್ಪಂದನ 


ಗಾಂದಿ ಜವನ ಪ್ರಕಟಿಸುತ್ತಿರುವ 
ಬಾಪು ಪ್ರಪಂಚ ಸಂಚಿಕೆಯು, ಗಾಂಧಿ 
ತತ್ವ ಸಿದ್ಧಾಂತಗಳಿಗೆ ಪೂರಕವಾದ 
ಅತ್ಯಮೂಲ್ಯವಾದ ಲೇಖನಗಳು, 
ಇತಿಹಾಸದಲ್ಲಿ ಗತಿಸಿದ ಘಟನಾವಳಿಗಳು, 
ಸಾಧಕರ ಪರಿಚಯ, ಆರೋಗ್ಯ, ಪರಿಸರ, 
ಇನ್ನೂ ಮತ್ತಷ್ಟು ಮಾಹಿತಿಗಳು ಈ 
ಸಂಚಿಕೆಯಲ್ಲಿ ಕಾಣಬಹುದಾಗಿದೆ. ಈ 
ಸಂಚಿಕೆಯನ್ನು ಪ್ರತಿಯೊಂದು ಶಾಲೆ 
ಕಾಲೇಜುಗಳಲ್ಲಿ ಹಂಚುವುದರಿಂದ 
ಇಂದಿನ ಯುವಜನತೆಯ ವ್ಯಕ್ತಿವಿಕಸನಕ್ಕೆ 
ವಾತಾದರಿಂತತಾಗಬಹುದಾಗಿದೆ. ಈ 
ಸಂಚಿಕೆಯು ಇನ್ನೂ ಹೆಚ್ಚು ಹೆಚ್ಚು ಜನರನ್ನು 
ತಲುಪಲಿ ಎಂದು ಹಾರೈಸುತ್ತೇನೆ. 


ಎಸ್‌. ಗೋವಿಂದರಾಜು, ಕೆ.ಪಿ.ಸಿ.ಸಿ 


ಸೆಪ್ಟಂಬರ್‌ ತಿಂಗಳ ಬಾಪು ಪ್ರಪಂಚ 
ವಿಶೇಷ ಸಂಚಿಕೆಯು ವಿಶೇಷ ವಿಷಯ 
ಗಳನ್ನೊಳಗೊಂಡು ಅತ್ಯಾಕರ್ಷಕವಾಗಿ 
ಮೂಡಿಬಂದಿದೆ. ಮುಖಪುಟ 
ಕರ್ನಾಟಕ ಏಕೀಕರಣದ ರೂವಾರಿಗಳ 
ಚಿತ್ರಗಳನ್ನೊಳಗೊಂಡು ರಾಜ್ಯೋತ್ಸವದ 
ತಿಂಗಳಲ್ಲಿ ಪ್ರಕಟಗೊಂಡಿರುವುದು ಸಂತಸದ 
ವಿಷಯವಾಗಿದೆ. 


ಡಾ. ವಿ.ಎಸ್‌. ಪಾರ್ವತಿ 


ನಾಡುಕಟ್ಟಿದ ನಾಡಪ್ರಭು ಕೆಂಪೆಗೌಡರ 
ಕುರಿತಾದ ಲೇಖನವು ಉತ್ತಮವಾಗಿ 
ಮೂಡಿಬರುತ್ತಿದೆ, ವಂದನೆಗಳು. 


ಎಸ್‌.ಎಸ್‌. ಪ್ರದೀಪ, ಪ್ರಾಂಶುಪಾಲರು. 


ಕ್ಷ 
ಚಕ 
ಹಿಂದೂ ಧರ್ಮ 


ಸಂಶೋಧಿತ ವಿವೇಚನೆ 


3 
ಜಲಪ್ರಳಯ 


ಇ. ೨ ೦ 


ಪ್ರರ ಭಾವಾ 


ಮರಾಠಿ ಮೂಲ:ವಿ.ಕೆ. ರಾಜವಾಡೆ 


73[ಡಾನಿಡ ಭಾಷಾ 36ರ | ದಾನಿಡ ಬಾಷಾ ತಂ ಅತ್ತರ್‌ 
೫7 
೫3 


ಗಾಂಧಿ ಭವನದಿಂದ ಪ್ರಕಟವಾಗುತ್ತಿರುವ 
ಬಾಪು ಪ್ರಪಂಚ ಸಂಚಿಕೆಯಲ್ಲಿ 
ಗಾಂಧೀಜಿಯವರ ಜೀವನ ಘಟನೆಗಳು, 
ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ 
ಸುಧಾರಕರು, ಸಾಧಕರ ಪರಿಚಯ 
ಹಾಗೂ ಆರೋಗ್ಯ, ಪರಿಸರ, ಸಂಸ್ಕೃತಿ, 
ಅಂತರರಾಷ್ಟ್ರೀಯ ವಿಷಯ ವಿಶೇಷತೆಗಳು 
ಈ ವಿಶೇಷ ಸಂಚಿಕೆಯ ಅಂದವನ್ನು 
ಹೆಚ್ಚಿಸಿದೆ. ಸಂಚಿಕೆಯ ಪ್ರಕಟಣೆ ಕಾರ್ಯ 
ಹಿಗೆಯೇ ಮುಂದುವರಿಯಲಿ. 

ಮಹೇಶ್‌ 


ಗಾಂಧಿ ಭವನದಿಂದ ಪ್ರಕಟಗೊಳ್ಳುತ್ತಿರುವ 
ಬಾಪು ಪ್ರಪಂಚ ಪತ್ರಿಕೆಯಲ್ಲಿ ಅಕ್ಷರದವ್ವ 
ಸಾವಿತ್ರಿಬಾ ಪುಲೆ, ಭಾರತ ಸ್ವಾತಂತ್ರ್ಯ 
ಹೋರಾಟದಲ್ಲಿ ಮಹಿಳೆಯರು 
ಲೇಖನಗಳು ಹಾಗೂ ಆರೋಗ್ಯ ಕುರಿತು 
ಉಪಯುಕ್ತ ಮಾಹಿತಿಯನ್ನು ನೀಡುತ್ತದೆ. 


ಲೀಲಾ ವಾಸುದೇವ್‌ 


ಪ್ರಪಂಚ ಮಾಸಿಕ ಪ್ರತಿ 
ತಿಂಗಳು ವಿಭಿನ್ನ ಹಾಗೂ ವಿಶಿಷ್ಟ 
ಲೇಖನಗಳು ನವನಾವಿನ್ಯತೆಗಳೊಂದಿಗೆ 
ಮೂಡಿಬರುತ್ತಿವೆ. ಗಾಂಧೀ ಭವನಕ್ಕೆ 
ವಂದನೆಗಳು. 


ಬಾಪು 


ಗಿರಿಜಾ ಹೆಗ್ಡೆ 


ಆರ್‌. ಚಂದ್ರಶೇಖರ್‌ ಅವರ 
ಮಾದಕ ವಸ್ತುಗಳ ಮಾಯಾಜಾಲ 
ಲೇಖನವು ಅರ್ಥಪೂರ್ಣ ಹಾಗೂ 
ಯುವಜನತೆಗೆ ಮಾರ್ಗದರ್ಶಿಯಾಗಿದೆ. 


ನವೀನ್‌ ಕುಮಾರ್‌ ಕೆ.ಎಸ್‌. 
ಎನ್‌.ಎಸ್‌.ಎಸ್‌. ಕಾರ್ಯಕ್ರಮ ಅಧಿಕಾರಿ 


ಡಾ. ಸಿ. 


ಪಾದದ ಹ್ರೀಪಾದ 


ಪತಾರಡರ 

ಮರೆಯದ ಚೀತನ ಪ್ರಣವ ಪ್ರಕಾಶನ ಧಾರವಾಡ 
ಪ್ರಣವ 
ತ 


ನಮ್ಮ ಕೊಡಗು ಚಾರಿಟಬಲ್‌ ವನ್ನ 
ಶೋಕ ರತ್ತಗಪ 
ಮಾನವ ಹಕ್ಕುಗಳು 
| 8.| ಶಬ್ದದೊಳಗಣ ನಿಶ್ಶಬ್ದ ಕರುನಾಡ ಸಿರಿ ಸಾಹಿತ್ಯ ವೇದಿಕೆ 


4 Charu Vasantha Sapna Book House 


ಚಂದ್ರಕಾಂತ ಹೋಕಳೆ 


ಗಾಂಧಿ ಭವನದಿಂದ ಪ್ರಕಟಗೊಳ್ಳುತ್ತಿರುವ 
ಬಾಹು ಪ್ರಪಂಚ ಪತ್ರಿಕೆಯಲ್ಲಿ ಆರೋಗ್ಯ 
ಕುರಿತಾದ ಉಪಯುಕ್ತ ಲೇಖನಗಳ 
ಜೊತೆ ನಾಡು ನುಡಿಗಾಗಿ ಹೋರಾಟ 
ನಡೆಸಿದ ಮಹಾನ್‌ ವ್ಯಕ್ತಿಗಳ ಪರಿಚಯವು 
ಓದುಗರ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. 


ಅಖಿಲಾ ವಿದ್ಯಾಸಂದ್ರ 


ಬಾಪು ಸಂಚಿಕೆಯಲ್ಲಿನ ಇಂದಿರಾ 
ಕೃಷ್ಣಪ್ಪನವರ ಲೋಕ ಮಾನ್ಯರು ಮತ್ತು 
ಅಂಬೇಡ್ಕರ್‌ ಅವರ ಲೇಖನವು 
ಅವರುಗಳ ಕುರಿತಾದ ಮಹತ್ವದ 
ಮಾಹಿತಿಯನ್ನು ಹೊತ್ತು ತರುತ್ತಿದೆ. 


ಎನ್‌. ಶ್ರೀನಿವಾಸ ಮೂರ್ತಿ, ವಿಜಯಪುರ. 
ಗಾಂಧಿ ಭವನದ ಬಾಪು ಪ್ರಪಂಚ 


ಸಂಚಿಕೆಯಲ್ಲಿನ ಲೇಖನಗಳು ವೈಶಿಷ್ಟ 
ಪೂರ್ಣ, ಉಪಯುಕ್ತವೂ, ಸಂಗ್ರಹ 
ಯೋಗ್ಯವಾಗಿವೆ. 


ಎಸ್‌.ಎಂ. ಶ್ಯಾಮಲಾ 


ನೀವು ಕಳುಹಿಸುತ್ತಿರುವ “ಬಾಪು ಪ್ರಪಂಚ” 
ಸಂಚಿಕೆ ತುಂಬಾ ಚೆನ್ನಾಗಿ ಬರುತ್ತಿದೆ. ನಾನು 
ಪೂರ್ಣವಾಗಿ ಓದುತ್ತೇನೆ. ಒಳ್ಳೆಯ ಕೆಲಸ 
ಗಾಂಧಿ ಭವನದಿಂದ ಆಗುತ್ತಿದೆ ಸಂತೋಷ. 


ಡಾ. ಗಣನಾಥಶೆಟ್ಟಿ ಎಕ್ಕಾರು 


ಕನ್ನಡ ಕನ್ನಡಿಗ ಕರ್ನಾಟಕ, ಹೆಮ್ಮೆಯ 
ಕನ್ನಡಿಗ ಹಾಗೂ ಪೂರ್ಣಚಂದ್ರ ತೇಜಸ್ವಿ 
ಅವರ ಕುರಿತಾದ ಲೇಖನವು ಸೊಗಸಾಗಿ 
ಮೂಡಿ ಬಂದಿದೆ. ತಮಗೆ ಧನ್ಯವಾದಗಳು. 


ಸಹನ ಎಸ್‌. ಬೆಂಗಳೂರು 


ಲೇಖಕರು 
ಪ್ರೊ 


ಬಸಯ್ಯ ಶಿರೋಳ 


ಡಾ.ಬಿಎಸ್‌ ಪಣತಾರ್ತಿಹರನ್‌ 


Collection by Naveenkumar 


30 ಹಂಪುಟ : 3 - ಪಂಜಿಹೆ : 3 - ಡಿಸೆ೦ಬರ್‌- 2೦21 


ದ ಲಾಲು ____[_`;ಶ್ವ_್ವಜಃ 


ಗಾಲ ಭವನದಲ್ಲಿ ದಿ. 24.11.2921ರಂದು ಚನ್ನಮ್ಮ ಹಳ್ಳಿಕೇರಿ ಅವರ ಹುಟ್ಟುಹಬ್ಬದಂದು ಗಾಂಧಿ ಭವನದ ಅಧ್ಯಕ್ಷರು, ನಾಡೋಜ ಡಾ. 


ವೂಡೇ ಪಿ 


- ಕೃಷ್ಣ "ಅವರು ಗೌರವಿಸಿದ ಬು” ಚಿತ್ತದಲ್ಲಿ ಡೆ ಕೃಷ್ಣಪ್ಪ ಹಾಗೂ ಗಾಂಧಿ WN ಸಬ್ಬಂದಿಗಳಿದ್ದಾರೆ. 


ಕರ್ನಾಟಕ 


ಸ್ಯ ಸ್ವಾತಂತ್ರ್ಯ ಹೋರಟಗಾರರು ಮತ್ತು ಉತ್ತರಾಧಿಕಾರಿಗಳ ಸಂಘ, ಹಾವೇರಿ ಅವರು ದಿ. 25.11.2021ರಂದು ಫ್ರೀಡಂ 


ಪಾರ್ಕ್‌ನಲ್ಲಿ ನಡೆಸಿದ ಶಾಂತಿಯುತ ಉಪವಾಸ ಸತ್ಯಾಗ್ರಹದ "ಸಂದರ್ಭದಲ್ಲಿ ಭಾಗಿಯಾದ ಸ್ವಾತಂತ್ರ್ಯ ಯೋಧ ಶ್ರೀ ಮಠದ್‌, ಕೋಡಿಹಳ್ಳಿ 


ಚಂದ್ರಶೇಖರ್‌, ಇಂದಿರಾ ಕೃಷ್ಣಪ್ಪ, 
ಜಾಥಾದಲ್ಲಿ ನಾಡೋಜ : ಡಾ. . ವೂಡೇ ಪಿ 


ಗಾಂಧಿ ಸ್ಮಾರಕ ನಿಧಿ ಮತ್ತು ರಾ.ಸೇ. ಯೋ. va ಸಬಲೀಕರಣ 


ಸರ್ಕಾರ ವತಿಯಿಂದ ದಿ.23.11.2021 
ಪ್ರೌಢಶಾಲೆ ಮುಖ್ಯೋಪಾಧ್ಯಯರು, 

ಮತ್ತು ರಾ.ಸೇ.ಯೋ. 
ಸಂಯೋಜನಾಧಿಕಾರಿಗಳ ಒಂದು ದಿನದ ತರಬೇತಿ ಶಿಬಿರದ 
ಉದ್ಭಾಟನೆಯಲ್ಲಿ ಗೌ. ಕಾರ್ಯದರ್ಶಿ ಇಂದಿರಾ ಕೃಷ್ಣಪ್ಪ, 
ಡಾ. "ಪೂರ್ಣಿಮಾ ಜೋಗಿ, ರಾಸೇಯೋ ಅನುಷ್ಠಾನಾಧಿಕಾರಿ, 
ವಿ. ಜಯರಾಮಪ್ಪ, ಹಿರಿಯ ಸಹಾಯಕ ನಿರ್ದೇಶಕರು, 
ನಾಗರಾಜ್‌, ಹನುಮಂತ ರೆಡ್ಡಿ, ಮಂಜುನಾಥ್‌, ಪರಶುರಾಮ್‌ 
ಮತ್ತೆಲ್ಲರೂ ಇದ್ದಾರೆ. 


ಇಲಾಖೆ $ರ್ನಾಟಕ 
ಆಯೋಜಿಸಲಾಗಿದ್ದ 
ಕಾರ್ಯಕ್ರಮಾಧಿಕಾರಿಗಳು 


ನೀವು ಜಗತ್ತಿನ್ಲ ನೋಡಲು ಬಯಸುವ 
ಐದಲಾವಣೆ ಮೊದಲು ನೀವೇ ಅಗಖಬೇಹು. 
ನೀವೇ ಅಗಿ ಆ ಬದಲಾವಣೆ 


- ಮಹಾಡ್ಕ ಗಾಂಧಿ 


ಡಾ. ಹು ಗ ಮತ್ತೆಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ 
ಕೃಷ್ಣ ಅವರಿದ್ದಾರೆ. 


ಗಾಂಧಿ ಭವನದಲ್ಲಿ ದಿ. 26.11.2021ರಂದು ನಡೆದ ಸಂವಿಧಾನ 
ದಿನಾಚರಣೆ ಸಂದರ್ಭದಲ್ಲಿ ಗೌ. ಕಾರ್ಯದರ್ಶಿ ಇಂದಿರಾ ಕೃಷ್ಣಪ್ಪ 
ಮಾತನಾಡುತ್ತಿದ್ದಾರೆ. ಪ್ರೊ. ಜಿ.ಬಿ. ಶಿವರಾಜು, ಎನ್‌.ಎಸ್‌. 

ಶಂಕರ್‌, ಜೀರಿಗೆ ಲೋಕೇಶ್‌, “ಬಾಪು' ನಾಟಕದ ಕಲಾವಿದರು 
ಮತ್ತು ಗಾಂಧಿ ಭವನದ ಸಿಬ್ಬಂದಿ ಚಿತ್ರದಲ್ಲಿದ್ದಾರೆ. 


ಗಾಂಧಿ ಭವನದಲ್ಲಿ ದಿ. 28. 11.2021ರಂದು ನಾಡೋಜ ಹ್‌ 
ಹಂಪನಾ ಅವರ' 87ನೇ ಜನ ದಿನಾಚರಣೆಯಲ್ಲಿ ಹಂಪನಾ 
ದಂಪತಿಗಳನ್ನು ಗೌರವಿಸಲಾಯಿತು. ಚಿತ್ರದಲ್ಲಿ ಇಂದಿರಾ ಕೃಷ್ಣಪ್ಪ, 


ಸುಮಂಗಲಿ 
ಇದ್ದಾರೆ. 


'ಸೀವಾತ್ರಮದ ಎಸ್‌.ಎಂ ಶ್ಯಾಮಲ ಮತ್ತೆಲ್ಲರೂ 


ಪಂಪುಟ : 3 - ಪಂಜಿಹೆ : 3 - ಡಿಸೆ೦ಬರ್‌- 2021 a 


ಕಗಾಂ.ಸ್ಕಾ ನಿಧಿ ಮತ್ತು ಚೇತನಾ ಪಬ್ಲಿಕೇಶನ್‌ `ಅವರ ಜಂಟಿ 
ಕಾರ್ಯಕ್ರಮದಲ್ಲಿ ದಿ.29. 11. 2021ರಂದು ಶ್ರೀಮತಿ ಮಂಜುಳಾ 
ಶಿವಾನಂದ್‌ ಇವರ "ಸ ಸತ್ಯಾಗ್ರಹಿ ದಂಪತಿಗಳು' "ಕೃತಿ ಲೋಕಾರ್ಪಣೆ 
ಸಂದರ್ಭದಲ್ಲಿ ಮಂಜುಳಾ ಶಿವಾನಂದ್‌, ಸುವರ್ಣ, ಚೆನ್ನಮ್ಮ 


ಡಾ. ಮಲ್ಲೇಪುರ ಜಿ. ವೆಂಕಟೇಶ್‌ ಅವರ 79ನೇ ವರ್ಷದ 
ಅಭಿನಂದನೆ ಮತ್ತು ಕರ್ನಾಟಕ ಬರಹಗಾರರ ಮತ್ತು ಪ್ರಕಾಶಕರ 
ಸಂಘದ ಪ್ರಕಾಶಕ ಮತ್ತು ಮುದ್ರಕರ ಸ್ನೇಹಸಮ್ಮಿಲನೆ ಮತ್ತು 
ಗೌರವಾರ್ಪಣೆಯ ದಿ.01.12.2021ರ ಸಮಾರಂಭದಲ್ಲಿ ಸಪ್ತಬುಕೆ 
ಮಲ್ಲೇಪುರಂ ವೆಂಕಟೇಶ್‌, 


ಹಳ್ಳಿಕೇರಿ,. ನಾಡೋಜ ವೂಡೇ ಪಿ. ಕೃಷ್ಣ ಪ್ರೊ. ಮೀನಾ ಹೌಸ್‌ನ ದೊಡ್ಡೇಗೌಡ, [ಜಿ 
ದೇಶಪಾಂಡೆ, ಡಾ. ಅರವಿಂದ ಹಾರನಹಳ್ಳಿ, ಕಾರ್ಯದರ್ಶಿ ನಾಡೋಜ ವೂಡೇ ಪಿ. ಕೃಷ್ಟ ಅವರು ನಿತಿನ್‌ ಪಾ ಮತ್ತೆಲ್ಲರನ್ನು 
ಹಿಪ್‌ 


ಇಂದಿರಾ ಕೃ ಷ್ಲಪ್ಪ ಇದ್ದಾರೆ. ಗೌರವಿಸಿದ ಸಾಂದರ್ಭಿಕ 


ಇ ಆ ಲ್‌ ಈ 14 
ತುಕಾರಾಮ್‌ ಗೋಲೆ ಅವರು ದಿ. 08.12.2021 ದಲ್ಲಿ ಹಾ 
ಗಾಂಧಿ ಭವನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂವಾದ ನಯನ ಸಭಾಂಗಣದಲ್ಲಿ ದಿ. 12.11.2021ರಂದು ನಡೆದ ಕನ್ನಡ 


ನುಡಿ ಸಮ್ಮೇಳನದಲ್ಲಿ ಡಾ. ಮಲ್ಲೇಪುರಂ ಜಿ. ವೆಂಕಟೇಶ್‌, 
ಗಾಂಧಿ ಭವನದ ಅಧ್ಯಕ್ಷರಾದ ನಾಡೋಜ ವೂಡೇ ಪಿ. ಕೃಷ್ಣ, 
ಸಮ್ಮೇಳನಾಧ್ಯಕ್ಷರಾದ ಪಾಲನೇತ್ರ, ಶೈಲಜಾ ಸೋಮಣ್ಣ, ಸತೀಶ್‌ 
ಜವರೇಗೌಡ, ನಿರ್ಡೀಶಕರಾದ ಭಿ. “ERE ಮತ್ತೆಲ್ಲರೂ ಇದ್ದಾರೆ. 


ಗೋಷ್ಠಿಯಲ್ಲಿ ಡೌ ಹೆಚ್‌.ಎಸ್‌.ಸುರೇಶ್‌, ತುಕಾರಾಂ ಗೋಲೆ, 
ಜೀರಿಗೆ' ಲೋಕೇಶ್‌, ಕಾರ್ಯದರ್ಶಿ ಇಂದಿರಾ ಕೃಷ್ಣಪ್ಪ » ಗಿರಿಜಾ 
ಹೆಗ್ಡೆ, ಗುರುರಾಜ್‌ಪೊಶೆಟ್ಟಿ, ಡಾ. ವೆಂಕಟೇಶ್‌, ಹುಡೇದ್‌, 
ಇ.ಪಿ ಮೆನನ್‌, ಶ್ಯಾಮಲ, ಸುಮ, ಸತ್ಯಮ್‌ ಮಹದೇವ 
ಗಾಂಧಿ ಭವನದ ಸಿಬ್ಬಂದಿ, ಖಾದಿ ಸಂಘದ ವ್ಯವಸ್ಥಾಪಕರು 


py ಪುಸ್ತಕ ಪಲಿಚಯ 


ಅಧುನಿಕ ಈನ್ನಡ ಕಥಾ ಸಾಹಿಡ್ಯದಲ್ಲ ಹ್ಲಿತ್ಯಂತದಗಳು 
ಆಕರ : ಸಂಶೋಧನಾ ಗಂಥ, ಕೃತಿಕಾರರು : ಡಾ. ಡಿ.ಸಿ. ಶಿವಕುಮಾರ್‌ 
ಪ್ರಕಾಶಕರು : ಎಸ್‌.ಎಲ್‌.ಎನ್‌. ಪಬ್ಲಿಕೇಶನ್‌, ದೂರವಾಣಿ : 9880740414 
ಡಾ. ಡಿ.ಸಿ. ಶಿವಕುಮಾರ್‌ ಅವರು “ಆಧುನಿಕ ಕನ್ನಡ ಕಥಾ ಸಾಹಿತ್ಯದಲ್ಲಿ ಸ್ಥಿತ್ಯಂತರಗಳು” ಎಂಬ 
ಸಂಶೋಧನಾ ಕೃತಿಯಲ್ಲಿ ಆರು ಅಧ್ಯಾಯಗಳನ್ನು. ಸಿದ್ಧಪಡಿಸಿ ಅಧ್ಯಯನದ. ಉದ್ದೇಶ, ಮಹತ್ವ, 
ವೈಜ್ಞಾನಿಕ ವ್ಯವಸ್ಥೆ ಅವೆಲ್ಲವೂ ಮಾನವನಷ್ಟೇ ಫ್ರಾಚಳಿನವಾದ ಸ ಎಎಧ ಸ್ವರೂಪದ 
ಅರ್ಥವನ್ನು ಚರ್ಚಿಸಿದ್ದಾರೆ. ಡಾ. ಕೂಡ್ಲೂರು ವೆಂಕಟಪ್ಪನವರು ಹೇಳುವಂತೆ "ಒಂದು" ನಿರ್ದಿಷ್ಟ 
ಪ್ರದೇಶದಲ್ಲಿ ತಮ್ಮದೇ ಆದ ಆಚಾರ-ವಿಚಾರ, ಸಂಸ್ಕಾರ ಮತ್ತು ಸಂಸ್ಕೃತಿಗಳು “ಔಪಚಾರಿಕ ಮತ್ತು ಅನೌಪಚಾರಿಕ ಸ್ವಯಂ 
ನಿಯಂತ್ರಿತ ವ್ಯವಸ್ಥೆ ಯೊಂದಿಗೆ ವಾಸಿಸುವ ಮಾನವ ಸಮುದಾಯವೇ ಆಗಿದೆ ಎಂದಿದ್ದಾರೆ.” ಪೂರ್ಣಚಂದ್ರ ತೇಜಸ್ವಿ, 
ಯು.ಆರ್‌. ಅನಂತಮೂರ್ತಿ, ಪಿ. ಲಂಕೇಶ್‌ ಅವರು ತಮ್ಮ ಬರವಣಿಗೆಯಲ್ಲಿ ಸಮಾಜ ಸ್ವರೂಪಕ್ಕೆ ಸಂಬಂಧಿಸಿದ ಒಲವು- 
ನಿಲುವುಗಳನ್ನು ಹೇಗೆ ವಿವರವಾಗಿ ನಿರೂಪಿಸಿರುತ್ತಾರೆಂಬುದನ್ನು ಡಾ. ಶಿವಕುಮಾರ್‌ ಅವರು 240 ಪುಟಗಳ ಸುಧೀರ್ಫ 
ಸಂಶೋಧನಾ. ಗಂದ ಕನ್ನಡ ಸಾರಸ್ವತ ಸ ಸಹೃದಯರಿಗೆ ಮನದಟ್ಟು ಮಾಡಿದ್ದಾರೆ. ಸ್ತ್ರೀ-ಪುರುಷ ಸಂಬಂಧಗಳನ್ನು, ವ್ಯಕ್ತಿಕೇಂದ್ರಿತ, 
ಸಮಾಜ ಕೇಂದ್ರೀತ, ಕಾರಗಳನ್ನು “ಕುರಿತು ಅಧ್ಯಯನ ಮಾಡಿದ್ದಾರೆ. ಜಾತಿ ದರ್ಮ ಆಧಾರಿತ ಗ ಟು. ಹೆಣ್ಣು- 
ಸ ತಾರತಮ್ಯ ಸನಕ, ಭಾರ ಪಾಶ್ಚಾತ್ಯ ಜನಜೀವನದ ಮುಖಾಮುಖಿ, ಭಾರತ ಮತ್ತು ಇಂಗ್ಲೆಂಡ್‌ ದೇಶಗಳ 
ಸ್ಮತಿಕ ಮನಸ್ಥಿತಿ “ಮತ್ತು ಪ್ರತಿಬಿಂಬಗಳನ್ನು ಗುರುತಿಸುವ ಸಂಶೋಧಕರು ಇಲ್ಲಿನ ಕೆಲವು ಪಾ ತ್ರಗಳನ್ನು ಕ್ಲಿಪ್‌ ಜಾಯಿಂಟ್‌, 
ಹ ರೂತ್‌ ಅಂಡ್‌ ಠೆಸೂಲ್‌ ಕಥೆಗಳು ವಿವರಿಸುವುದನ್ನು ತಿಳಿಸಿಕೊಡುತ್ತಾರೆ. ಒಟ್ಟಾರೆಯಾಗಿ" ಡಾ. ಶಿವಕುಮಾರ್‌ 
ಅವರು ನವ್ಯಕಾಲದ ಲೇಖಕರುಗಳನ್ನು ಅವರ ಕೃತಿಗಳ ಅವಲೋಕನವನ್ನು ತಮ್ಮ 'ಎಲ್ಲಾ ಸಂಶೋಧನೆಯ ಆಯಾಮಗಳಲ್ಲಿ 
ಅರ್ಥೈಸಿರುವುದನ್ನು ಕಾಣಬಹುದಾಗಿದೆ. ವೈಚಾರಿಕ ಚಿಂತಕರಾಗಿರುವ ಶ್ರೀಯುತರೆಂದ ಇನ್ನೂ ಹೆಚ್ಚಿನ ಕೃತಿಗಳು ಅವರಿಂದ 
ಮೂಡಿಬರಲೆಂದು ಆಶಿಸುತ್ತೇನೆ. 


32 ಪಂಪುಟ : 3 - ಪಂಜಿಪೆ : 3 - &ಿಸೆಂಬರ್‌- 2೦21 


- ಡಾ. ಎಸ್‌.ರಾಮಲಿಂಗೇಶ್ವರ (ಸಿಸಿರಾ), 


ಕರ್‌ 


ಸವರ ತಾಸು ಇ೦ತಹ 


'ಚೂಲಿ ಹಿಡಿದ ಕೈ ಇಂದು ಚರಕ ನೂಲುತ್ತಿದೆ 


ಕ್ರೌರ್ಯದಿಂದ ಅನೇಕ ಅಹರಾಧ ಮಾಡಿದ 
ಪರಿವರ್ತಿತನಾದ ಬಗೆ ಬಲು ರೋಚಕ, ಮುಂಬೈನಲಿ ಹೆಣ್ಣು 
ಚುಡಾಯಿಸಿದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ ಆರೋಪದಿ: ಸಃ 
ಸೇರದ ಅಪ್ರಾಪ್ತ ವಯಸ್ಸಿನ ಬಾಲಕ ಮುಂದೆ ಪಾತಕಿಗಳ ಜೊತೆ ಸೇ 
ಅನೇಕ ದುತ್ಮತ್ಕಗಳನ್ನು ಮಾಡಿ ಕಾಯಾಗ್ಯದದಲ್ಲಿ 
ಆತ್ಮಚರಿತ್ರೆ "ನನ್ನ ಸತ್ಯಾಸ್ವೇಷಣೆ”ಯನ್ನು ಓದಿ ಪ್ರೇರಿತನಾಗಿ 
ಶಂಹೂರ್ಣ ಬದಲಾದ ವೃ ಇಂದು ಗಾಂಧಿ ಶತ್ಯಪ್ರಚಾರಕನಾಗಿ 
ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎಂದರೆ ನಮ್ಮನೆ ಆಶ್ಚರ್ಯವಾಗಬಹುದು 
ಆ ವ್ಯಕ್ತಿಯೇ ಸ್ವತಃ ತಮ್ಮ ಪರಿದರ್ತಸೆಯ ಕಥೆಯನ್ನು ಬೆಂಗಳೂರಿನ 
ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಪತಿಯಿಂದ 
ಹಮ್ಮಿಕೊಂಡಿದ್ದ ಸಂಮಾದದಲ್ಲಿ ಸಭಿಕರ ಮುಂದೆ ತೆರೆಬಟ್ಟರು 


ಗಾಂಧಿ ಕಾಂತಿ ಇರ್ಯಾದ 
ಆಧ್ಯಕ್ಷ ಜೀವಿಗೆ ಲೋಕೇಶ್‌ 
ಮಾತಸಾಡುತ್ತ 'ಎಲ್ಲೋ ಎಂದೇ 
ಇದಾರಬೋ ಗಂ ಬಲಿಯ 


ಜೀಕ್ರಿಷ್ದ ಈ ಗೋಸೆ%ನ್ನು 
3 p> 


ಧಿ ಕೈಹಿಡಿದು ಕಾಪಾಡಿದರು 
ಅದ್ಯುಪ ಗೋಸಿಯ ಜಾತನಲ್ಲಿ ಎಲ್ಲ ಜಾತಿಕಗಳಗೊಂಡು 
ತಾಂಡವವಾಡುತ್ತಿರುವ ಇರದಿನ ಓನಗಳಲ್ಲಿ ಶೀ ಪಡಿವರ್ತನೆ ಯುವಜನ 


ಎನಿದು ಅಭಶ್ರಾಯಸಲ್ಟರು. 


ಅಟ ಸಾಧಯ 
ಹನ: ಇಲ್ಲ pT 
ಸಾನ್‌ ದಾನಿ 

ಇಸ 

ಚುತ್ತಾ 


ಮ ಮ 


ಸಸ: 


6 ದಿನಗಳ ಕಳು 


ಸಕ್ತಿ ಇತಿಹಜವ 
ಛಿ ಇಸಿಹುಸವನ್ನು ಬಂತ, 
ಅನರೋಕಿಸಿದಾಗ,. ಜ್ಞಾನ್‌ Wage ಆ 
ನಿದ್ದತ್ತು.. ಸಾಮ, ಸಾಧ ರ ನನದರಗಲಇವ್ಲಂ 
ಹೋ ಸಾಧನೆ ಪಯತ್ನಿಸಿದುಗ್ಗ. ಇರಾ, ಬ್ಯ ನಾಗೆ 
ಸಾಧನ ಹೋರಾಟ, ಅಂಯೋಲರಳ್ಳು, ಹೋರುಟವಲ್ಲಿ ತ ಸಜ ಸ್ವುತಲ್ರ್ಯ 
ನಿ ಹೇ ಕ್ರಿಯೆಗಳು ಹುರುಜರ ಉಳಿದರೂ ಇ ಧಾಗವಹಿಸಿ, ಸಿಳಿದಯಿ- 
ಈುಖಲಾಗುತ್ತವೆ. ಬತ್ತು ಅಸನ ಖ್ಯಾತ ವಾರಿಕೋರುವನರಾಗಿರುಐ" 
ಕಾನ ಬ ಬ 
ಸಾನಿಷಪಾಗುತ್ತಲ್ದ. ಸಃ 
ಸಮನಯ 
ಮುಜಾಯನ ಃ ಹೇಳುವ ಪ್ರಯತ್ನ ಮಾಗಿದ. 
ವ ಡಾ RR 


ಉಮಾಬಾಯಿ ಕುಂದಾಪುರ 
ಕರ್ಮದ 


ಅಗೆ 


ನಹಿಂ ಬೃಂದ ನನಲ ಇತಿಹಾಸದ 

ಸ ನವನ್ನು ಅಧ್ಯಯನ ಪಾಡಿಐವರೆಲ್ಲಂ 

ಸವನ ಮನಾ ಯಸ ಬಂದಿದೆ ಎಂಬೇ ಭಾಮಿಸಿದ್ದೇನೆ. 
ಮನೆ ಹೆಳವ ನ  ಹಿಗಳರಿದ್ಟುಗೊಳ] ರ: 


ಮುಖ್ನಿಮಾಸಿ ೫ ಬ 
pe ಮಹಾತ್ಮ ಆ N 
ಸ್ನ ಲ್ಲಿ ಮಹಿಳೆಯರು 

ದ ಭಾರತದ 
ಕವಾಯ 
ಪಾಲ್ಗೊಳ್ಳುವಿಕೆಯ. 

ನ್ನ ನಿರ್ಲಕ್ಷ್ಯಕ್ಕೆ ಹಳಗಾಗಿದೆ. 
ಕ ಭರ್ಷಗಳಿಂದ ಸಂಜುಟಲಟಲೆ 
ಮಾಹಿತಿ ಕೃತಗಳು, 

ಸೂತಕ ಹುತ್ತಕಗಳು, ಗ್ರಂಥಗಳು, 


ಪುಸ್ತಕ ಏಭಾಗ 


(ಪ್ರಸಿದ್ಧ ಕೃತಿಗಆ ಸ೦ಕ್ಷಿಪ್ತ ಛಾದ ನಿಯತವಾಗಿ ಐರಲವೆ) 


ROOTS : Sold Into Slavery 


Condensed form of the story by Alex Harley 


Continued from previous edition... 


More than a decade ago, Alex Haley began a long and arduous attempt to discover his ancestral roots. Like most 
black Americans, he had little to go on at first-only a few meagre clues, given to him in childhood. But as he pursued 
his search, the pieces of his ancient family puzzle began to fall into place. The story that finally emerged portrays not 
merely the agony of one man but, in a very real sense, the epic journey of the American Negro. In “By Slave Ship to 
America,’ the first part of ‘Roots, which appeared last month, Haley re-created the boyhood of his African ancestor, 
Kunta Kinte, Kunta’s capture in 1767 by slavers and the ordeal of his passage across the Atlantic on a slave ship. ‘Sold 
into Slavery’ brings the young Kunta to the alien and cruel world of colonial America. 


After Returning home, Kunta told what he had 
seen and heard, with all of Slave Row gathered at 
the fiddler’s cabin listening to him intently. Bell 
added that she had just overheard Massa Waller 
and some dinner guests bitterly discussing the 
news that slavery had recently been abol ished in a 
northern state called “Massachusetts,” and reports 
that other states near there would do the same. 
“What “bolished’ mean?” one of the field hands 
asked. The old gardener answered him: “It mean 
all us niggers gon’ be free, one dese days!” 


Pestle and Mortar 


IN THE Spring of 1788, Kunta was 38 years of 
age. In Africa, he thought, he would have been 
married and have had three or four sons by this 
time. But the bride’s proper age should be 14 to 
16 years, as in Juffure. He had not seen one black 
female of this age in the toubob land whom he had 
not considered preposterously giggly and silly. 
In fact, the only woman he knew well at all was 
Bell, who was probably beyond 40 brains. She 
was also disrespectful of men, and she talked too 
much. But he remembered how, when he had lain 
near death, Bell had nursed and fed him, cleaned 
him when he soiled himself and broken his fever. 
And she did cook endless good things, grinding 
her corn by hand, although her stone pestle and 
mortar obviously did not grind as well as those 
carved from hard wood by the people of Juffure. 
For days Kunta Kept to himself, turning everything 
over in his mind. One evening when the horses 
were fed, he picked up an old, discarded hickory 
block, took it to his hut and began carving. He saw 
in his mind the pestle and mortar Omoro had made, 
which his mother had worn smooth with grinding. 
Whenever he had free time, he‘sat in his cabin, 
chopping carefullyround the hickory block with 
a hatchet, making the rough shape of a mortar. 
Then he began to carve with a knife. Once finished 
with the block, he found a seasoned hickory limb, 
perfectly straight and of the thickness of his arm, 
from which he soon made a pestle, which fitted 
snugly against the mortar’s bottom. He smoothed 


the upper part of the handle, scraping it first with 
a file, next with a knife and finally with a piece of 
glass. After the task was done, he took the pestle 
and mortar to Bell’s kitchen door and set them 
down on the steps outside. Catching the thumping 
sound, Bell turned and saw Kunta limping away. 
She examined the painstaking carving and was 
deeply moved. It was the first time in her life that 
a man had made something for her with his own 
hands. Indeed, she was not even sure it was meant 
for her. When Kunta returned in the afternoon to 
find out if the massa had need of him, Bell blurted 
out, “What dat?” and gestured towards his gift. 
In deep embarrassment, Kunta said, almost angrily, 
“For you to grind corn wid.” For the next two 
weeks, beyond exchanging greetings, neither of 
them said anything. Then one day Bell gave Kunta 
a cake of cornbread whose meal he guessed she 
had made with the mortar. Grunting, he took the 
bread to his hut. After that they saw each othermore 
often, and though Bell usually did all the talking, 
Kunta was drawn closer to her. One morning in 
August 1789, Bell invited Kunta to eat dinner. with 
her in her cabin. He said nothing. But after work 
he scrubbed himself hard, using a rough cloth and 
a bar of brown lye soap. As he carefully put on his 
clothes he found himself softly singing a song from 
his village, “Mandumbe, your long neck is very 
beautiful...” Bell did not have a long neck, but it 
didn’t seem to matter. Bell’s cabin was the nearest 
one on Slave Row to the big house. The room that 
he entered when Bell opened the door had a feeling 
of cosiness, with its wall of mud chinked oak 
logs and a chimney of hand-made bricks. There 
were two windows and two rooms, one of them 
curtained off. On a table in the centre of the main 
room there was a jar filled with flowers from Bell’s 
garden. Over the fire, Bell heated some chicken 
and dumplings which she knew Kunta loved. 
When Bell again asked Kunta to eat dinner, she 
cooked things which Kunta had told her also grew 
in Gambia-black-eyed peas, and a stew made with 
peanuts, and yams baked with butter. 


70 be continued... 


34 ಪಂಪುಟ : 3 - ಪಂಜಿಹೆ : 3 - ಡಿಸೆಂಐರ್‌- 2021 


ಭಾರತ ಸಂವಿಧಾನ ದಿನ ಹಾಗಾ ವೃಶಿಷ್ಟಪಗಳು 


- ಡಾ. ರಾಮಲಿಂಗೇಶ್ವರ (ಸಿಸಿರಾ) 


ನಮ್ಮ ದೇಶದ ಸಂವಿಧಾನಕ್ಕೆ ಬಹು ದೊಡ್ಡ ಇತಿಹಾಸವಿದೆ. ಹಾಗೂ 
ಲಿಖಿತ ಸ್ಪರೂಪವಿದೆ. ಜಗತ್ತಿನಲ್ಲಿಯೇ ಅತಿದೊಡ್ಡ ಲಿಖಿತ ಸಂವಿಧಾನ ನಮ್ಮದು. 
ಡಾ. ಬಾಬಾಸಾಹೇಬ್‌ ಅಂಬೇಡ್ಕರ್‌ ಅವರಿಂದ ರಚನೆಯಾಗಿರುವ ಸಂವಿಧಾನದಲ್ಲಿ, 
ಎಲ್ಲ ವರ್ಗಗಳ, ಎಲ್ಲ ಸ್ತರದ ಜನರ ಹಿತವಿದೆ. ಜೊತೆಗೆ ನಮ್ಮ ದೇಶದ ಪ್ರಜಾಪ್ರಭುತ್ವದ 
ಭದ್ರ ಬುನಾದಿಯೇ ನಮ್ಮ ಸಂವಿಧಾನವಾಗಿದೆ. ಭಾರತದ ಸಂವಿಧಾನವು ಡಿಸೆಂಬರ್‌ 
9, 1947 ರಿಂದ ನವೆಂಬರ್‌ 26, 1949ರ ಅವಧಿಯಲ್ಲಿ ರಚನೆಗೊಂಡಿತು. 
ಡಾ. ಅಂಬೇಡ್ಕರ್‌ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಭಾರತದ ಸಂವಿಧಾನವು ಜನವರಿ 
26, 1950ರಂದು ಜಾರಿಗೆ ಬಂದಿತು. ಸಂವಿಧಾನ ರಚನಾ ದಿನವನ್ನು "ರಾಷ್ಟೀಯ 
ಕಾನೂನು ದಿವಸ' ಎಂದು ಆಚರಿಸಲಾಗುತ್ತಿತ್ತು. ಕಳೆದ 2015ರಲ್ಲಿ ಸಂವಿಧಾನಶಿಲ್ಪಿ 
ಡಾ.ಬಿ.ಆರ್‌. ಅಂಬೇಡ್ಕರ್‌ ಅವರ 125ನೇ ಜಯಂತಿ ವರ್ಷದಂದು "ರಾಷ್ಟ್ರೀಯ 
ಕಾನೂನು ದಿನ' ಎಂಬುದನ್ನು ಬದಲಿಸಿ "ಸಂವಿಧಾನ ದಿವಸ' ಎಂದು ಕರೆಯಲಾಗುತ್ತಿದೆ. 
ಭಾರತದ ರಾಷ್ಟ್ರ ಲಾಂಛನವನ್ನೂ ಅದೇ ದಿನ ಅಳವಡಿಸಿಕೊಳ್ಳಲಾಯಿತು. ವಿಶ್ವದಲ್ಲಿಯೇ 
ಶ್ರೇಷ್ಠ ಸಂವಿಧಾನವಾಗಿರುವ ಇದರಲ್ಲಿ 448 ವಿಧಿಗಳು, 25 ಭಾಗಗಳು, 12 ಶೆಡ್ಯೂಲ್‌, 
5 ಅನುಬಂಧಗಳು ಹಾಗೂ 98 ತಿದ್ದುಪಡಿಗಳಿವೆ. ಸಂವಿಧಾನ ರಚನಾ ಸಮಿತಿಯಲ್ಲಿ 284 
ಮಂದಿ ಸದಸ್ಯರಿದ್ದರು. ಅವರಲ್ಲಿ 15 ಮಂದಿ ಮಹಿಳಾ ಸದಸ್ಯರು. ಭಾರತದ ಸಂವಿಧಾನವು ಕಳೆದ 70 ವರ್ಷಗಳಲ್ಲಿ ಕೇವಲ 
ನೂರಕ್ಕೂ ಕಡಿಮೆ ತಿದ್ದುಪಡಿಗಳನ್ನು ಕಂಡಿವೆ. 1946ರ ಡಿಸೆಂಬರ್‌ 9ರಂದು ಸಂವಿಧಾನ ಕರಡು ರಚನಾ ಸಮಿತಿ ಕಾರ್ಯಾರಂಭ 
ಮಾಡಿತ್ತು. ಮುಂದೆ 1947ರಲ್ಲಿ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಲಭಿಸಿದಾಗ ಸಂವಿಧಾನ ರಚನಾ ಸಮಿತಿಯು ಸಂಪೂರ್ಣ ಸ್ವಾಯತ್ತತೆ 
ಪಡೆದುಕೊಳ್ಳುವುದರೊಂದಿಗೆ ತನ್ನ ಕೆಲಸ ಮುಂದುವರೆಸಿತ್ತು. 1946ರಲ್ಲಿ ಬ್ರಿಟಿಷ್‌ ಭಾರತದ ಪ್ರಾಂತ್ಯಗಳ 296 ಸ್ಥಾನಗಳಿಗೆ 
ಚುನಾವಣೆ ನಡೆದು ಭಾರತದ ಜನತೆ ಪ್ರಾಂತೀಯ ಸಭೆಗಳ ಸದಸ್ಯರನ್ನು ಆಯ್ಕೆ ಮಾಡಿದ್ದರು. ಸಂವಿಧಾನ ರಚನಾಸಭೆಯಲ್ಲಿ 
ಭಾರತದ ವಿವಿಧ ಪ್ರದೇಶಗಳಿಗೆ ಹಾಗೂ ಸಮುದಾಯಗಳಿಗೆ ಸೇರಿದ ಸದಸ್ಯರು ಇದ್ದರು. ಜವಾಹರ್‌ಲಾಲ್‌ ನೆಹರೂ, ರಾಜೇಂದ್ರ 
ಪ್ರಸಾದ್‌, ಸರ್ದಾರ್‌ ಪಟೇಲ್‌, ಮೌಲಾನಾ ಅಬುಲ್‌ ಕಲಂ ಆರಭಾದ್‌ ಮತ್ತು ಶ್ಯಾಮ್‌ ಪ್ರಸಾದ್‌ ಮುಖರ್ಜಿ ಅವರಲ್ಲಿ ಪ್ರಮುಖರು. 
ಪರಿಶಿಷ್ಟ ವರ್ಗಗಳಿಗೆ ಸೇರಿದ ಮೂವತ್ತಕ್ಕೂ ಹೆಚ್ಚು ಸದಸ್ಯರಿದ್ದರು. ಆಂಗ್ಲೋ-ಇಂಡಿಯನ್‌ ಸಮುದಾಯವನ್ನು ಫ್ರಾಂಕ್‌ ಆಂಟನಿ 
ಅವರೂ ಪಾರ್ಸಿ ಜನರನ್ನು ಎಚ್‌.ಪಿ. ಮೋದಿ ಅವರೂ ಪ್ರತಿನಿಧಿಸಿದ್ದರು. ಆಂಗ್ಲೊ-ಇಂಡಿಯನ್ನರ ಹೊರತಾದ ಎಲ್ಲ ಕ್ರೈಸ್ತರನ್ನು 
ಪ್ರತಿನಿಧಿಸಿದ ಖ್ಯಾತ ಕ್ರೈಸ್ತರಾದ ಹರೇಂದ್ರ ಕುಮಾರ್‌ ಮುಖರ್ಜಿಯವರು ಅಲ್ಪಸಂಖ್ಯಾತರ ಸಮಿತಿಯ ಅಧ್ಯಕ್ಷರಾಗಿ ಇದ್ದರು. 
ಸಂವಿಧಾನ ತಜ್ಞರಾದ ಅಲ್ಲಾಡಿ ಕೃಷ್ಣಸ್ವಾಮಿ, ಡಾ. ಬಿ.ಆರ್‌. ಅಂಬೇಡ್ಕರ್‌, ಬಿ.ಎನ್‌. ರಾಜು ಮತ್ತು ಕೆ.ಎಂ. ಮುನ್ನಿ ಅವರೂ 
ಸಭೆಯ ಸದಸ್ಯರಾಗಿದ್ದರು. ಸರೋಜಿನಿ ನಾಯ್ಡು ಮತ್ತು ವಿಜಯಲಕ್ಷ್ಮಿ ಪಂಡಿತ್‌ ಅವರು ಪ್ರಮುಖ ಮಹಿಳಾ ಸದಸ್ಯರಾಗಿದ್ದರು. ಡಾ. 
ಸಚ್ಚಿದಾನಂದ ಸಿನ್ಹಾ ಅವರು ಸಂವಿಧಾನರಚನಾ ಸಭೆಯ ತಾತ್ಕಲಿಕ ಅಧ್ಯಕ್ಷರಾಗಿದ್ದರು. ನಂತರ, ಡಾ. ರಾಜೇಂದ್ರ ಪ್ರಸಾದ್‌ ಅವರು 
ಅಧ್ಯಕ್ಷ ರಾಗಿಯೂ ಬಿ.ಆರ್‌. ಅಂಬೇಡ್ಕರ್‌ ಅವರು ಕರಡು ಸಮಿತಿ ಅಧ್ಯಕ್ಷ ರಾಗಿಯೂ ಆಯ್ಕೆಯಾದರು. ಸಂವಿಧಾನ ರಚನೆಯಾಗಲು 
ಎರಡು ವರ್ಷ 11 ತಿಂಗಳು 18 ದಿನಗಳ ಕಾಲ ಹಿಡಿಯಿತು. ಭಾರತದಲ್ಲಿ ಹಲವಾರು ಜಾತಿ, ಪಂಗಡ, ಪ್ರಾಂತ್ಯಗಳು ತಮ್ಮದೇ 
ವೈಶಿಷ್ಟ್ಯಗಳನ್ನು ಹೊಂದಿವೆ. ಅಧಿಕಾರ ಕೇಂದ್ರೀಕೃತ ವ್ಯವಸ್ಥೆಯು ಸಂವಿಧಾನ ಸ್ಥಾಪನೆಯ ನಂತರದ ವರ್ಷಗಳಲ್ಲಿ ಕ್ರಮೇಣ ಅಧಿಕಾರ 
ವಿಕೇಂದ್ರೀಕರಣವಾಗಿದೆ. ಭಾರತದ ಸಂವಿಧಾನದ ಪೀಠಿಕೆ 'ಭಾರತ ವಾಸಿಗಳಾದ ನಾವು, ಭಾರತವನ್ನು ಸಾರ್ವಭೌಮ ಸಮಾಜವಾದಿ 
ಜಾತ್ಯಾತೀತ ಲೋಕತಾಂತ್ರಿಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ, ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ: 
ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ; ಎಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ; ಸ್ಥಾನಮಾನ 
ಮತ್ತು ಅವಕಾಶಗಳ ಸಮಾನತೆ; ಗಳನ್ನು ದೊರಕಿಸಿ, ವೈಯುಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಕತೆಗೆ ಎಲ್ಲರಲ್ಲೂ 
ಭ್ರಾತೃತ್ವತೆ ಯನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ; ಪೀಠಿಕೆಯ ಮೂಲಪ್ರತಿಯಲ್ಲಿ “ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ” ಎಂದಿತ್ತು. 
“ಸಮಾಜವಾದಿ” ಮತ್ತು “ಜಾತ್ಯಾತೀತ” ತತ್ವಗಳನ್ನು 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು. ದೇಶದ 
ಸಂವಿಧಾನ ಲಾಂಛನ ಮತ್ತು ಬಾವುಟಕ್ಕೆ ದೇಶದ ಪ್ರಜೆಗಳು ಗೌರವ ಸಲ್ಲಿಸುವುದು ಪ್ರಮುಖ ಕರ್ತವ್ಯವಾಗಿದೆ. 


ತ 


ಓಂ ಕೆ vee 


ಮು ಕ | Wn ie ್ನ 4 
ಡಾ. ಬಿ.ಆರ್‌. ಅಂಬೇಡ್ಕರ್‌ ಅವರು ಡಾ. ರಾಜೇಂದ್ರ ಪ್ರಸಾದ್‌ ಜವಹರಲಾಲ್‌ ನೆಹರು ಅವರು ಸಂವಿಧಾನಕ್ಕೆ 
ಅವರಿಗೆ ದಿ.26.11.1949ರಲ್ಲಿ ಭಾರತ ಸಂವಿಧಾನವನ್ನು ಸಹಿ ಮಾಡುತ್ತಿರುವುದು 


ಹಸ್ತಾಂತರಿಸುತ್ತಿರುವುದು 


೫1110: KARBIL/2019/77950 
Registered No, : KA/BGGPO/2589/2020-2022 
published 15th of every month and posted on 20th of every month at Patrikachannel, Bengaluru - 560026 


ಪ್ರಸಿದ್ದ ಯೋಗ ಗುರುಗಳಾದ ಬೆಳೂರು ಕ್ಪಷ್ಟಮಾಚಾರ್‌ ಸುಂದರರಾಜ ಐಯ್ಯಂಗಾರ್‌ ಅವರು ಕೃಷ್ಣಮಾಚಾರ್‌ 
| ತೇಷನ್ನು ದಂಪತಿಗೆ ಮೈಸೂರಿನಲ್ಲಿ ಜನಿಸಿದರು. ಮೈಸೂರಿನ "ತಿರುಮಲೆ ಕೃಷ್ಣಮಾಚಾರ್‌' ಅವರ ಮಾರ್ಗದರ್ಶನದಲ್ಲಿ 
he 'ಯೋಗೌಭ್ಯಾಸ' ಮಾಡಿದರು. ಇವರು ಭಾರತೀಯ ಯೋಗವನ್ನು ಪ್ರಸರೆ ದಾದ್ಯಂತ ಪಸರಿಸಲು ಶ್ರಮ ಪಟ್ಟವರು. 
A ಹಲವಾರು ವಿದತ್‌ಪೂರ್ಣ ಪುಸ್ತಕಗಳನ್ನು ಪ್ರಕಟಿಸಿ ಯೋಗದ ಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿದರು. ಇವರು 
ವ್ರ ಪತಾಂಜಲಿ ಯೋಗ ಮಹಿಮೆ'ಯನ್ನು ವಿಶ್ವದ 'ಯೋಗಾಸಕ್ತರಿಗೆ ತಿಳಿಸುತ್ತಾ, ಯೋಗವನ್ನು ಅತ್ಯಂತ ವಿಧಿವತ್ತಾಗಿ 
ಲ] ಮತ್ತು ವೈಜ್ಞಾನಿಕವಾಗಿ ಭಾರತ ಹಾಗೂ ವಿಶ್ವದೆ ಜನರಿಗೆ ಭೋಧಿಸುತ್ತ ಬಂದ "ಶ್ರೀ.ಬಿ.ಕೆ.ಎಸ್‌ ಐಯ್ಯ ೦ಗಾರ್‌' ಪುಣೆಯಲ್ಲಿ 
ಯಗಳ 4 ಕೇಂದ್ರವನ್ನು ಸ್ಥಾಪಿಸಿದ್ದರು. ಜಗತ್ತಿನ 40 ರಾಷ್ಟ್ರಗಳಲ್ಲಿ 180 ಯೋಗ ಕೆಂದ್ರಗಳನ್ನು ಸ್ಥಾಪಿಸಿದ್ದು, ಸುಮಾರು 2,000 ನುರಿತ 
ಯೋಗ- ಶಿಕ್ಷಕರು, ಯೋಗವಿದ್ದಂ ಮಹತ್ವವನ್ನು ಪ್ರ ಪ್ರಚಾರ ಮಾಡುತ್ತಿದ್ದಾರೆ. 1975ರಲ್ಲಿ, "ರಮಾಮಣಿ ಅಯ್ಯ ೦ಗಾರ್‌ ಯೋಗ ಇನ್ಸಿಟಿಟ್ಯೂಟ್‌' 
ಅನ್ನು ಪುಣೆಯಲ್ಲಿ ಸ್ಥಾಪಿಸಿದರು. 1966ರಲ್ಲಿ ಅವರ ಪ್ರಥಮ ಪುಸ್ತಕ" ‘Light on Yoga’ 17 ಭಾಷೆಗೆ ತರ್ಜುಮೆಗೊಂಡು ಸುಮಾರು 10 "ಲಕ್ಷ 
ಪ್ರತಿಗಳು ಮಾರಾಟವೌದವು. 2004 ರಲ್ಲಿ' ಪ್ರಕಟಗೊಂಡ ‘Light on Life’ ಅವರ ಸಮಗ್ರ ವ್ಯಕ್ತಿತ್ವ, ಸ ಸಾಧನೆಗಳ ದಾಖಲೆಗಳನ್ನೊ ಳಗೊಂಡ 
ವಿಶೇಷ ಕೃತಿ, “ನೂಯಾರ್ಕ್‌ ಟೈಮ್ಸ್‌' "ಅವರ ಬಗೆ ಬರೆಯುತ್ತಾ “ಯೋಗವನ್ನು ಅತಿ ಗಹನವಾಗಿ 1 ಅತ್ಯಂತ ಸಮರ್ಥವಾಗಿ 
ಬರೆದು ಪ್ರಚುರಪಡಿಸಿದ ವ್ಯಕ್ತಿಗಳಲ್ಹೊಬ್ಬ'ರೆಂದು ವರ್ಣಸಿತು. ಇವರನ್ನು ‘King of Yoga’, ಎಂದು ಸ ದಿಸುತ್ತಿದ್ದರು. “ಬಿ.ಕೆ.ಎಸ್‌. 
ಅಯ್ದ ೦ಗಾರರ' ಬಹುತೇಕ "ಫುಸ್ಠಕಗಳು” ಇಂಗ್ಲೀಷ್‌ ಭಾಷೆಯಲ್ಲಿವೆ. ಮರಾಠಿ, ಮತ್ತು ಕನ್ನಡದಲ್ಲೂ ಅವ ಸತ "ಕೈ ಪಿಡಿಗೆಳನ್ನು' ರಚಿಸಿದ್ದಾರೆ. 
ಇವರೆ ಯೋಗ ಸೇವೆಗೆ ಪದ್ಮಶ್ರೀ. ಪದ್ಮ ಭೂಷಣ, ಪದ್ಮ ವಿಭೂಷಣ ಹಾಗೂ ಇನ್ನಿ ತರ ಪ್ರತಿಷ್ಠಿತ ಗೌರವಗಳು ಸಂದಿವೆ. 


ಕಾ ಪ್ರಖ್ಯಾತ ಖಗೋಳ ವಿಜಾನಿ, ಪರಿಸರ ತಜ ಖ್ಯಾತ ಲೇಖಕ ಕಾರ್ಲ್‌ ಸಗಾನ್‌ ಅವರು ಸಾಮ್‌ 
ನ್‌ ರಷೆಲ್‌ ಹೋಲಿ ದಂಪತಿಯ ಗ ಜಗ ಗರಿಗೆ ಖಗೋಳ ಶಾಸ್ತ್ರ ಖಗೋಳ-ಭೌತ ವಿಜ್ಞಾನ, psd 
_ ವಿಜ್ಞಾನಗಳ ಬಗ್ಗೆಯೂ ತಿಳಿಸಿಕೊಟ್ಟ ಕಾರ್ಲ್‌ ಸಗಾನ್‌. ಜೀವಿತಾವಧಿಯಲ್ಲಿ 600ಕ್ಕೂ ಹೆಚ್ಚು ವೈಜ್ಞಾನಿಕ ಲೇಖನಗಳನ್ನು, 
1 ಜನಪ್ರಿಯ ಉಪನ್ಯಾಸಗಳನ್ನು, ಪ್ರಬಂಧಗಳನ್ನು ರಚಿಸಿದ್ದಾರೆ. ಅಲ್ಲದೆ ಇವರೆ "ಸಗಾನ್‌ ಕಾಂಟ್ಯಾಕ್ಟ್‌' ಹೆಸರಿನ ಕಾದಂಬರಿ 
: ಚಲನಚಿತ್ರವಾಗಿದೆ. ಕಾರ್ಲ್‌ ಅವರ "ಅದುತ. ಆಲೋಡನಾ ಕ್ರಮ' ಆತನಿಗೆ ಒಲಿದದ್ದು “ ಸಮಾಧಾನಿಯೂ, ಮದು 
ಹೃದಯಿ ತಂದೆಯಿಂದ”. ಆವರಿಗೆ ಕಾರ್ಲ್‌ನ ಅದುತ ಜಾಣೆಯ ಬಗ್ಗೆ ಅಪಾರವಾದ ಅಭಿಮಾನವಿತ್ತು. ಆತ ವ ಮಗನನ್ನು ಕೂರಿಸಿಕೊಂಡು 
ತಾರೆಗಳ ಬಗ್ಗೆ, ಡೈನೋಸಾರುಗಳ ಬಗ್ಗೆ | ಗಂಟೆಗಟ್ಟಲೆ ಮಾತಾಡುತ್ತಿದ್ದ ಮತ್ತು ಮಗನ ಜಾಣ್ಮೆಯನ್ನು ಕೆದಕುವ, ಆಲೋಚನೆಗೆ ಹಚ್ಚುವ ಹಲವಾರು 
ಕೆಲಸಗಳನ್ನು "ಮಾಡುತಿದ್ದ. ಇದು ಕಾರ್ಲನ ಬೌದ್ಧಿಕ ಬೆಳವಣಿಗೆ ಸಹಾಯಕಾರಿಯೂ ಆಗಿತು. ಒಟ ಬರಹಗಾರನಾಗಿ, ವಿಜ್ಞಾನಿಯಾಗಿ, ಕಾರ್ಲ್‌ 
ರೂಪುಗೊಂಡಾಗ, ಆತನಿಗೆ ಅವೆಲ್ಲ ಅಂಶಗಳು” ನೆನಪಾಗುತ್ತಿದ್ದವು. ಇದನ್ನೇ ಆತ ತನ “`ಶ್ಯಾಡೋಸ್‌ ಆಫ್‌ ಫಾರ್ಗಾಟನ್‌ ಅನ್ಲೆಸ್ಪರ್ಸ್‌ " 
ಪುಸ್ತಕದಲ್ಲಿ ಉಲ್ಲೇಖಿಸಿಕೊಂಡಿದ್ದಾನೆ. ಪಾಲಕರು ತನ್ನ ಆಲೋಚನಾ ಸರಣಿಯ ಮೇಲೆ ಬೀರಿದ ಪ್ರಭಾವದ ಕುರಿತು “ ನನ್ನ ತಂದೆ ತಾಯಿಯರು 
ವಿಚ್ಛಾನಿಗಳೇನೂ ಆಗಿರಲಿಲ್ಲ. ವಿಜ್ಞಾನ ದ ಕುರಿತು ಅವರಿಗೇನೂ ಗೊತ್ತಿರಲಿಲ್ಲ. ಆದರೆ, ಜಗತ್ತಿನ ವಿಸ್ಮಯಗಳ ಕಡೆಗೆ, ಸೈಪ್ಟಿಸಸಂನೆಡೆಗೆ ಅವರು 
ಏಕಕಾಲಕ್ಕೆ ನ ನ್ನ ಗಮನ ಸೆಳೆದಿದ್ದಾ! ಎಂದಿದ್ದರು. 


1 ರಾಜ್‌ಕಪೂರ್‌ ಪೃಥ್ವೀರಾಜ್‌ ಕಪೂರ್‌ ಮತ್ತು ದೇವಿ ಕಪೂರ್‌ ದಂಪತಿಗಳಿಗೆ ಜನಿಸಿದರು. ಭಾರತೀಯ ಹಿಂದಿ ಚಿತ್ರರಂಗದಲ್ಲಿ 
ನಟ, ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿದ್ದ ಅವರು ಒಂಭತ್ತು ಭಾರಿ ಫಿಲ್‌ ಫೇರ್‌ ಪ್ರಶಸ್ತಿ ಪಡೆದವರು. ನವರ ಚಿತ್ರ 
“ಆವಾರ' ಮತ್ತು "ಬೂಟ್‌ ಪಾಲಿಶ್‌' ಕ್ನಾನೆ” ಫಿಲ್ಮ್‌ ಫೆಸ್ನಿವಲ್‌ನ ಪಾಮ್‌ ಡಿ'ಆರ್‌ಗೆ `` ನಾಮನಿರ್ದೇಶನಗೊಂಡಿದ್ದವು. 
1935ರಲ್ಲಿ ಇಂಿಕ್ಸಿಲಾಬ್‌ ಚಿತ್ರದ ಮೂಲಕ ಹನ್ನೊಂದನೇ ವಯಸ್ಸಿನಲ್ಲಿ ಪ್ರಪ್ರಥಮ ಬಾರಿಗೆ ಚಲನಚಿ ತ್ರಗಳಲ್ಲಿ 
ಕಾಣಿಸಿಕೊಂಡರು. ನಂತರದ 12 ವಷ ೯ಗಳಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ ರಾಜ್‌ ಕಪೂರ್‌ ಮಧುಬಾಲರ ಜೊತೆ 
ನ ನಾಯಕನ ಪಾತ್ರದಲ್ಲಿ "ನೀಲ್‌ಕಮಲ್‌' ನಟಿಸುವ ಅವಕಾಶ ಡೊರೆಯಿತು. ಆರ್‌.ಕೆ ಫಿಲ್ಮ್‌ ಸಂಸ್ಥೆಯನ್ನು ಸ್ಥಾಪಿಸಿದರು. 
ಹಾಗೂ ಅವರ ಕಾಲದ ಅತ್ಯಂತ ರಯ ಚಿತ್ರನಿರ್ದೇಶಕರೆಂಬ ಕೀರ್ತಿಗೆ ಪಾತ್ರರಾದರು. ಭಾರತೀಯ ಚಿತ್ರರರಿಗಕ್ಕೆ ನೀಡಿದ. ಕೊಡುಗೆಗಾಗಿ 
ಭಾರತ ಸರಕಾರ ಪದಭೂಷಣ ಹಾಗೂ ದಾದಾಸಾಹೇಬ್‌ ಪ್ರಶಸ್ತಿ ನೀಡಿ ಗೌರವಿಸಿತು. ಅವರು ಮಹಿಳಾ ಪ್ರಧಾನ ಜಿ ತ್ರಗಳಿಗೆ ಹೆಚಿನ ಪ್ರಾಶಸ್ತ್ಯ 
ನೀಡಿ ಅಂತಹ ಚಿತ್ರಗಳ ನಿರ್ಮಾಣ ಮತ್ತು ನಿರ್ದೇಶನಗಳಿಗೆ ಗಮನವಿತ್ತರು. ಇವುಗಳಲ್ಲಿ ಜೀನತ್‌ ಅಮಾನ್‌ ಜೊತೆಗಿನ "ಸತ್ಯಂ ಶಿವು 
ಸುಂದರಂ', ಪದ್ಮಿನಿ ಕೊಲ್ಟಾಪುರಿ ಜೊತೆಗಿನ "ಪ್ರೇಮ್‌ ರೋಗ್‌' ಮತ್ತು ಮಂದಾಕಿನಿಯನ್ನು' ಚಿತ್ರರಂಗಕ್ಕೆ ಪರಿಚಯಿಸಿದ “ರಾಮ್‌ ತೇರಿ ಗಂಗಾ 
ಮೇಲಿ' ಮುಂತಾದುವು ಯಶಸ್ಸಿ ಚಿ ತ್ರಗಳಾಗಿವೆ. 


Printed and Published by Secretary, Karnataka Gandhi Smaraka Nidhi on behalf of Gandhi Bhavana. Kumar apark East, 
Bengaluru - 560001, Ph : 080 22261967, Printed at CreativeGeekZ, #58, Yadhava College Road, Madhav ranagara 
Bengaluru - 560001, Ph : 080 40927049 


